


ಗೃಹಸ್ಥನಿಗೆ ಜನಪದ ನೀತಿ 





ಪ್ರೊ. ಡಿ. ಲಿಂಗಯ್ಯ 





ಜನಪ್ರಿಯ ಜಾನಪದ ಪುಸಕ ಮಾಲೆ - ೫ 


ಿ 


ಜ್ಯೋತಿಯೇ ಆಗು ಜಗಕೆಲ್ಲ 


ಹಸ್ಥನಿಗೆ ಜನಪದ ನೀತಿ 


ಪ್ರೊ. ಡಿ. ಲಿಂಗಯ್ಯ 
690, 7ನೇ ಬ್ಲಾಕ್‌, 2ನೇ ಫೇಸ್‌, 
ಬನಶಂಕರಿ 3ನೇ ಹಂತ, ಬೆಂಗಳೂರು - 560 085 


ಕರ್ನಾಟಕ ಜಾನಪದ ಪರಿಷತ್ತು 
ನಂ.1, ಜಲದರ್ಶಿನಿ ಲೇಔಟ್‌, 
ಎಂ.ಎಸ್‌. ರಾಮಯ್ಯ ಆಸ್ಪತ್ರೆ ಮಹಾದ್ವಾರದ ಹತ್ತಿರ, 
ಹೊಸ ಬಿ.ಇ.ಎಲ್‌. ರಸ್ತ ಬೆಂಗಳೂರು - 560 054 


JYOTHIYE AAGU JAGAKELLA - 

Folk Ethis to House Holder - by Prof. D. LINGAIAH. 
Published by: KARNATAKA JANAPADA PARISHATH. 
No.1, Jaladarshini Layout, Near M.S. Ramaiah Hospital Gate, 
New B.E.L. Road, Bangalore - 560 054. 

Pages:32 Price: Rs.10 2008. 


ಪ್ರಥಮ ಮುದಣ : ೨೦೦೮ 

ಪ್ರತಿಗಳು : ೨೦೦೦ 

ಪುಟಗಳು : ೩೨ 

ಬೆಲೆ : ರೂ. ೧೦ (ಹತ್ತು ರೂಪಾಯಿ) 


ಹಕ್ಕುಗಳು ಲೇಖಕರಿಗೆ ಸೇರಿವೆ 


ಗಂಥ ಪಕಟಣ ಸಲಹಾ ಸಮಿತಿ 
ನಾಡೋಜ ಡಾ. ಜಿ. ನಾರಾಯಣ ಅಧ್ಯಕರು 


ಶ್ರೀ ಟಿ. ತಿಮ್ಮೇಗೌಡ ಸದಸ್ಯರು 

ಶ್ರೀಮತಿ ಇಂದಿರಾ ಬಾಲಕೃಷ್ಣ ಸದಸ್ಯರು 

ಶ್ರೀ ಗೊ.ರು. ಚನ್ನಬಸಪ್ಪ ಸದಸ್ಯರು 

ನಾಡೋಜ ಡಾ. ಸಿದ್ದಲಿಂಗಯ್ಯ ಸದಸ್ಯರು 

ಡಾ. ಎಂ.ಎ. ಜಯಚಂದ್ರ ಸದಸ್ಯರು 

ಪ್ರೊ. ಡಿ. ಲಿಂಗಯ್ಯ ಸಂಪಾದಕರು 

ಡಾ. ಚಕ್ಕೆರೆ ಶಿವಶ೦ಕರ್‌ ಕಾರ್ಯದರ್ಶಿ-ಸಂಚಾಲಕರು 
ಮುದ್ರಕರು ಕೃತಿಕ ಪ್ರಿಂಟ್‌-ಆ್ಕಡ್‌ 


ನಂ. 58, 1ನೇ ಕ್ರಾಸ್‌, ಜೆ.ಕೆ. ಪುರಂ 
ವಿನಾಯಕನಗರ, ಆಡುಗೋಡಿ ಪೋಸ್ಟ್‌ 
ಬೆ೦ಗಳೂರು - 560 030 

ಮೊಬೈಲ್‌ - 98441 14958 


ಅಧ್ಯಕ್ಷರ ಮಾತು 


ಕರ್ನಾಟಕ ಜಾನಪದ ಪರಿಷತ್ತಿನ ಹಲವು ಯೋಜನೆಗಳಲ್ಲಿ ಜನಪದ 
ಪುಸ್ತಕ ಪ್ರಕಟಣೆಯೂ ಒಂದು. ಇದರಲ್ಲಿ ವಿದ್ವತ್‌ ಗ್ರಂಥಗಳ ಪ್ರಕಟಣಗಳೇ 
ಹೆಚ್ಚು. ಇವುಗಳ ಜೊತೆಗೆ "ಜನಪ್ರಿಯ ಜಾನಪದ ಪುಸ್ತಕ ಮಾಲೆ' ಯನ್ನು 
ಪ್ರಾರಂಭಿಸಿದೆ. ಜಾನಪದವನ್ನು ಜನಸಾಮಾನ್ಯರಿಗೆ ತಲುಪಿಸುವುದು ಇದರ 
ಮುಖ್ಯ ಉದ್ದೇಶ. ಇದರಲ್ಲಿ ಜಾನಪದಕ್ಕೆ ದುಡಿದಿರುವ, ದುಡಿಯುತ್ತಿರುವ 
ಕಲಾವಿದರು. ಕಲೆಗಳು, ಸಂಗ್ರಾಹಕರು, ವಿದ್ವಾಂಸರು, ಸ್ವಾರಸ್ಯಕರವಾದ 
ಉಪಯುಕ್ತವಾದ ಜನಪದ ಗೀತ ಸಾಹಿತ್ಯದ ಸೋದಾಹರಣ ವ್ಯಾಖ್ಯಾನ - 
ಮೊದಲಾದ ವಿಷಯಗಳಿಗೆ ಸಂಬಂಧಿಸಿದಂತೆ, ನಾಡಿನ ಪ್ರಸಿದ್ಧ ಸಾಹಿತಿ 
ಸಂಶೋಧಕರಿಂದ ಕಿರುಗ್ರಂಥಗಳನ್ನು ಬರೆಯಿಸಿ, ಪ್ರಕಟಿಸಿ, ಕೇವಲ ಹತ್ತು 
ರೂಪಾಯಿ ಬೆಲೆಗೆ ಒದಗಿಸಲು ಯೋಜಿಸಿದೆ. ಕಡಿಮೆ ಅವಧಿಯಲ್ಲಿ 
ಓದಿಕೊಳ್ಳಬಹುದಾದ ಈ ಗ್ರಂಥಗಳು ಹಲವು ಮಾಹಿತಿಗಳನ್ನು ಸಂಕ್ಷಿಪ್ತವಾಗಿ 
ತಿಳಿಯಪಡಿಸುತ್ತವೆ. 


ಈ ಜನಪ್ರಿಯ ಪುಸ್ತಕ ಮಾಲೆಗೆ ಪ್ರೊ. ಡಿ. ಲಿಂಗಯ್ಯ ಅವರು 
ಜ್ಯೋತಿಯೇ ಆಗು ಜಗಕೆಲ್ಲ ಗ್ರಂಥವನ್ನು ಬರೆದುಕೊಟ್ಟಿದ್ದಾರೆ. ಗ್ರಂಥದ 
ಲೇಖಕರಿಗೂ ಗ್ರಂಥ ಪ್ರಕಟಣಾ ಸಮಿತಿಯ ಸದಸ್ಯರಿಗೂ ಕೃತಜ್ಞತೆಗಳನ್ನು 


ಅರ್ಪಿಸಿ, ಸಹೃದಯರು ಈ ಪುಸ್ತಕವನ್ನು ಸ್ಪಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. 


ಬೆಂಗಳೂರು ಜಿ. ನಾರಾಯಣ 
೧೬-೦೧-೨೦೦೮ ಅಧ್ಯಕ್ಷರು 


ಕರ್ನಾಟಕ ಜಾನಪದ ಪರಿಷತ್ತು 


ಜ್ಯೋತಿಯೇ ಆಗು ಜಗಕೆಲ್ಲ 


ಮನುಕುಲ ವಿಕಾಸದ ಅಧ್ಯಯನದಿಂದ ಮಾತೃಪ್ರಧಾನ ಸಾಮಾಜಿಕ 
ವ್ಯವಸ್ಥೆ ಪ್ರಧಾ ಧಾನವಾಗಿದ್ದುದು ದೃಢಪ ಟಿದೆ. ಕಾಲಕ್ರಮದಲ್ಲಿ ಆ ವ್ಯವಸ್ಥ 
ಸ ಪುರುಷ ಪಧಾನ ತಡಾ ವ್ಯವಸ್ಥೆ ಪ್ರಾರಂಭಗೊಂಡಿದೆ. 
ಮಾತೃಪ್ರಧಾನ ವ್ಯವಸ್ಥೆ ಯಲ್ಲಿ ಹಣ್ಣು "ಹುಟ್ಟಿದ ಮನೆಯಲ್ಲೇ 
ಕೊನೆ ವರಗೂ ಇರುತ್ತಿದ್ದಳು. ಅನ್ಯರ ಮನೆಯ- ಗಂಡು ಗ೦ಡನಾಗಿ 
ಹೆ೦ಡಿತಿಯ ಮನೆಯಲ್ಲಿ ಇರಬೇಕಾಗಿತು, ಆಗ ಗಂಡಿಗೆ ಹುಟ್ಟಿದ 
ಮನೆ ತಾತ್ಕಾಲಿಕವಾಗಿತ್ತು. ಪುರುಷ ಷಪ್ರಧಾನ ಸಾಮಾಜಿಕ ವ್ಯವಸ್ಥೆಯಲ್ಲಿ 
ಹುಟ್ಟಿದ ಹೆಣ್ಣು ತವರು ಮನೆಯನ್ನು ತೊರೆದು ಹೆಂಡತಿಯಾಗಿ ಅಥವಾ 
ಸೊಸೆಯಾಗಿ 'ಅನ್ಸರ ಮನೆಯನ್ನು ಸಜಜ ಗಂಡು ತಾನು 
ಹುಟ್ಟಿದ ಮನೆಯಲ್ಲೇ ಚೀಜ್‌ ಪೂರ್ತಿ ಇರುವಂತಾಯಿತು. 
ಮಾತ ಪ್ರಧಾನ ವ್ಯವಸ್ಥೆ ಸ್ಜಯಲ್ಲಿ ಆಸ್ತಿಯ ಹಕ್ಕು ಮನೆಯ ಹೆಣ್ಣು ಮಗಳಿಗಿತ್ತು 
ಅದು "ಪುರುಷಪ್ರಧಾನ ವ್ಯವಸ್ಥೆಯಲ್ಲಿ ಗಂಡಿಗೆ ವರ್ಗವಾಯಿತು. ಆಸ್ತಿಯ 
ಹಕ್ಕು ಹೆಣ್ಣು ಗಂಡಿನ ಸ್ಥಾನಮಾನವನ್ನೆ ¢ ಸಂಪೂರ್ಣವಾಗಿ 
ಬದಲಾಯಿಸಿತು. ಅದರಂತೆ ಕರುಳು ಬಳ್ಳಿಯ ಸಂಬಂಧದಲ್ಲೂ 
ವ್ಯತ್ಯಾಸವಾಯಿತು. 


ಮಾತೃಪ್ರಧಾನವಾದ ಸಾಮಾಜಿಕ ಸಾಂಸಾರಿಕ ವ್ಯವಸ್ಥೆಯಲ್ಲಿ 
ಗ೦ಡನಾಗಿ ಹೆಂಡತಿಯ ಮನೆಯಲ್ಲಿ ಉಳಿಯುತ್ತಿದ್ದ ಗ ಗಂಡಸಿಗೆ ಹುಟ್ಟಿದ 
ಮನೆಯ, ಹುಟ್ಟಿಗೆ ಕಾರಣರಾದ ತಾಯಿ ತಂದೆಯರ, ಒಡಹುಟ್ಟಿದವರ 
ನೆನಪು ಕಾಡುತ್ತಿರಲಿಲ್ಲವೆ? ಗಂಡಿಗೆ ತವರು ಮನೆಯ ಸೆಳೆತವಿರಲಿಲ್ಲವೆ? 
ಇದ್ದರೆ ಅದು ಹಾಡಿನ ರೂಪದಲ್ಲೋ ಮತ್ತೊಂದು ರೂಪದಲ್ಲೋ 
ಏಕೆ ಪ್ರಕಟವಾಗಿಲ್ಲ? ಅಭಿವ್ಯಕ್ತಿಗೊಂಡಿದ್ದರೆ ಒಂದಾದರೂ ಏಕೆ 


ಜ್ಯೋತಿಯೇ ಆಗು ಜಗಕೆಲ್ಲ 3 


ಉಳಿದಿಲ್ಲ? ಕನ್ನಡದ ಸಮಸ್ತ ಜನಪದ ಸಾಹಿತ್ಯವನ್ನು ಜಾಲಾಡಿಸಿದರೂ 
ಗಂಡಿನ ತವರು ಮನೆಯ ಸೆಳೆತದ ಅಥವಾ ಹ೦ಬಲದ ಒಂದಾದರೂ 
ಗೀತೆ ದೊರೆಯದಿರಲು ಕಾರಣವೇನು? ಮಾತ ಪಧಾನ ವ್ಯವಸ್ಥೆ ಸಯ 
ಸಂದರ್ಭದಲ್ಲಿ ಅಂಥ ಅಭಿವ್ಯಕ್ತಿ ಹುಟ್ಟಿಲ್ಲ ಎಂದುಕೊಳ್ಳಬೇಕೆ) ಹುಟ್ಟಿದ್ದರೂ 
ಕಾಲಗರ್ಭದಲ್ಲಿ ಮರೆಯಾಗಿದೆಯೆಂದು ಸಮಾಧಾನ ಪಟ್ಟುಕೊಳ್ಳಬೇಕೆ? 


ಮಾತೃಪ್ರಧಾನ ಸಾಮಾಜಿಕ ವ್ಯವಸ್ಥೆ ಈಗಲೂ ಸಂಪೂರ್ಣವಾಗಿ 
ಅಳಿಸಿಹೋಗಿಲ್ಲ. ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ, ಮುಖ್ಯವಾಗಿ 
ತುಳುನಾಡಿನಲ್ಲಿ ಈಗಲೂ ಅಳಿಯಕಟ್ಟು ಇದೆ. ಅಲ್ಲಾದರೂ ಗಂಡಿನ 
ತವರಿನ ಹಂಬಲ ಹಾಡಾಗಿ ಹರಿಯಬಹುದಿತ್ತಿಲ್ಲ? ಏಕಿಲ್ಲ? ಗಂಡಿಗೆ 
ತೌರಿನ ಹಂಬಲವೇ ಇರುವುದಿಲ್ಲವೆ? ತಾಯಿ ತಂದೆಯರ ನೆನಪೇ 
ಬರುವುದಿಲ್ಲವೆ? ಇದು ಹೆಣ್ಣಿಗೆ ಮಾತ್ರ ಸೀಮಿತವೆ? ಇದಕ್ಕೆ ಸ್ಪಷ್ಟವಾದ 
ಉತ್ತರವಿಲ್ಲ. 

ಅಏಭಕ್ತ ಕುಟುಂಬದ ವ್ಯವಸ್ಥೆಯಲ್ಲಿ. ಪುರುಷ ಪಧಾನ 
ಸಮಾಜದಲ್ಲಿ, ಸ್ತ್ರೀಗೆ ನೀತಿಬೋದೆ ಮಾಡಿರುವುದು ವಿಶೇಷವಾಗಿ 
ಕಂಡುಬರುತದೆ. ಅಂದಮಾತ್ರಕ್ಕೆ ಪುರುಷನಿಗೆ ನೀತಿಬೋಧೆ ಮಾಡಿಲ್ಲ 
ಎಂದಲ್ಲ. ಸಾಮಾಜಿಕ ವ್ಯವಸ್ಥೆಯಲ್ಲಿ ನೀತಿಬೋಧೆ ಸ್ತ್ರೀಗೂ ಬೇಕು. 
ಪುರುಷನಿಗೂ ಬೇಕು. "ಪುರುಷನನ್ನು ಪ್ರಧಾನವಾಗಿಟ್ಟುಕೊಂಡು 
ಮಾಡಿರುವ ನೀತಿಬೋಧೆಯೂ `ಖರುಕಾಗಿದೆ ಜನಹಿತಕಾರಿಯಾಗಿದೆ. 
ಸಂಸಾರದ ಹಿರಿಯ ಸ್ತ್ರೀಯರು, ಪುರುಷರು, ತಿಳಿವಳಿಕೆಯುಳ್ಳವರು, 
ಸಮಯಾನುಸಂದರ್ಬೆ ಬಂದಂತೆ ಪುರುಷರಿಗೆ ನೀತಿಮಾತು 
ಹೇಳಿರುವುದುಂಟು. ಬಹಳಷ್ಟು ನಿರ್ದಿಷ್ಟ ಘಟನೆಗಳ ಸಂದರ್ಭದಲ್ಲಿ 
ಹುಟ್ಟಿರಬಹುದಾದರೂ ಕೆಲವು ನೀತಿಮಾತು ಸಮಯ ಸಂದರ್ಭಗಳನ್ನು 
ಮೀರಿ ಪ್ರಭಾವ ಬೀರುತ್ತವೆ. 


6 ಜ್ಯೋತಿಯೇ ಆಗು ಜಗಕೆಲ್ಲ 


ಆಚಾರಕರಸಾಗು ನೀತಿಗೆ ಪಭುವಾಗು 
ಮಾತಿನಲಿ ಚೂಡಾಮಣಿಯಾಗು - ನನ ಕಂದ 
ಜ್ಯೋತಿಯೇ ಆಗು ಜಗಕೆಲ್ಲ. 


ಆಚಾರವಂತನಿಗೆ ಪೂರ್ಣ ಆಯಸ್ಸು, ಆಚಾರ ಕೆಟ್ಟವನಿಗೆ ಅರ್ಧ 
ಆಯಸ್ಸು ಎಂಬ ಮಾತಿದೆ. ವ್ರತಕೆಟ್ಟರೂ ಆಚಾರ ಕೆಡಬಾರದು ಎಂಬ 
ವೃಂಗ್ಯೋಕ್ತಿಯೂ ಯೂ ಇದೆ. ಸಾಮಾಜಿಕ ವ್ಯವಸ್ಥ ನ್ಸಯಲ್ಲಿ ಆಚಾರಕ್ಕೆ ಅಗ್ರಸ್ಥಾನ. 
ಆಚಾರವಂತರಿಗೆ ಮನ್ನಣೆ. ಸದ್ಗಹಸ್ಥ ಆಚಾರವನ್ನು ಮನ್ನಿಸಬೇಕು, 
ಅನುಸರಿಸಬೇಕು, ಇತರರು ಅನುಸರಿಸಲು ಆದರ್ಶವಾಗಬೇಕು. 
ಭಳ ರಾಜ್ಯಕ್ಕೆ ಅರಸನಾದರೆ, ಸಂಸಾರಸ್ಥ ಆಚಾರಕ್ಕೆ 
ರಸನಾಗಬೇಕು. ಸ್ವಾಸ್ಥ್ಯಬದುಕಿಗೆ ಆಚಾರ ಎಷ್ಟು ಮುಖ್ಯವೋ 
pak ಅಷ್ಟೇ ಮುಖ್ಯ. ನೈತಿಕ ಎಲ್ಲೆಕಟ್ಟಿನಲ್ಲಿ ಬದುಕು 
ಮಾಡುವವನನ್ನು ಸಮಾಜ ಗೌರವಿಸುತ್ತದೆ. ಅನೀತಿವ೦ತನನ್ನು ಯಾರೂ 
ಮಾನ್ಕಮಾಡುವುದಿಲ್ಲ. ಮನುಷ್ಯನಾದವನು ದರ್ಪಕ್ಕೆ ಪ್ರಭುವಾಗಬಾರದು, 
ನೀತಿಗೆ ಪ್ರಭುವಾಗಬೇಕು. ನೀತಿ ಹೇಳೋಕೆ ಬದನೆಕಾಯಿ ತಿನ್ನೋಕೆ 
ಎಂಬಂತೆ ಗೋಸುಂಬೆಯಾಗಿ ಬದುಕಬಾರದು. ಇನ್ನೊಬ್ಬರಿಗೆ 
ಉಪದೇಶಿಸುವುದಕ್ಕೆ ನೀತಿಯನ್ನು ಕಂಠಪಾಠ ಮಾಡಿ ಬಳಸಕೂಡದು. 
ಇತರರಿಗೆ ಹೇಳುವ ಮೊದಲು ತಾನೇ ನೀತಿವಂತನಾಗಿ ಬದುಕಬೇಕು. 
ಮಾತೆಂಬುದು ಜ್ಯೋತಿರ್ಲಿಂಗವೆಂದಿದ್ದಾನೆ ಅನುಭಾವಿ ಅಲ್ಲಮಪ್ರಭು. 
ನುಡಿದರೆ ಲಿಂಗಮೆಚ್ಚಿ ಅಹುದು ಅಹುದು ಎನಬೇಕು Bs 
ಬಸವಣ್ಣ ಮಾತು ಆಡಿದರೆ ಹೋಯಿತು ಮತ್ತು ಒಡೆದರೆ ಹೋಯಿ 
ಎಂಬ ಗಾದೆಯೂ ಇದೆ. ಮಾತು ಮಂತ್ರಕ್ಕೆ ಸಮ. Nui 
ಮಾತಾಡಿದರೆ ಶೋಭೆ, ತಲೆಯಲ್ಲಿ ಧರಿಸುವ ಶ್ರೇಷ್ಠವಾದ ರತ್ನದ 
ಆಭರಣದಂತೆ ಮಾತು ಮೌಲಿಕವಾದದ್ದು ಬಾಯಿಬಿಟ್ಟರೆ ಬಣ್ಣಗೇಡು 
ಎಂಬಂತೆ ಮಾತಾಡಬಾರದು. ಸದ್ಗುಣಿಂರಾಗಿ ಜಗತ್ತಿಗೆಲ್ಲ 


ಜ್ಯೋತಿಯೇ ಆಗು ಜಗಕೆಲ್ಲ 7 


ಜ್ಯೋತಿಯಾಗಬೇಕೆಂದು ಜನಪದ ಗೃಹಿಣಿ ತನ್ನ ಮಗನಿಗೆ ತಿಳಿಸಿ 
ಹೇಳಲು ಬಯಸಿದ್ದಾಳೆ. ಗೌತಮ ಬುದ್ಧನನ್ನು ಏಷ್ಯಾ ಖಂಡದ 
ಬೆಳಕು ಎನು ವುದುಂಟು. ಬಸವಣ್ಣನನ್ನು ಜಗಜ್ಯೋತಿ ಬಸವಣ್ಣನೆಂದು 
ಬಣ್ಣಿಸುವುದುಂಟು. ನಿಸ್ವಾರ್ಥ ಬದುಕಿನಿ೦ದ ಜಗತ್ತಿಗೆಲ್ಲಾ ಬೇಕಾಗುವಂಥ 
ವ್ಯಕ್ತಿತ್ವವನ್ನು ಗಳಿಸಿಕೊಂಡು ಮಕ್ಕಳು ಬೆಳೆಯಬೇಕೆಂಬುದು ತಾಯಿ 
ತಂದಯರ. ಬಯಕೆ. ಮಕ್ಕಳನ್ನು ಬಾಲ್ಕದಿಂದಲೇ ನೀತಿಯ ನೆಲಗಟ್ಟಿನಲ್ಲಿ 
ಬೆಳೆಸಿದರೆ ಅಂಥ ಮಕ್ಕಳು ಆರೋ ಪಕಾರಿಗಳಾಗಿ ಬೆಳೆಯುತ್ತಾರೆ. 
ಬೆಳಗುತ್ತಾರೆ. ಬಾಲ್ಯದ ಬೋಧೆ ಕೆಟ್ಟರೆ ಭವಿಷ್ಯದಲ್ಲಿ ಮಕ್ಕಳೂ ಕೆಡುತ್ತಾರೆ. 

ತನ್ನ೦ಂಗ ನೋಡಿದರ ಭಿನ್ನಿಲ ಭೇದಿಲ್ಲ 

ತನ್ನಂಗ ತನ್ನ ಮಕ್ಕಳಂಗ - ನೋಡಿದರ 

ಕಣ್ಣ ಮುಂದಾದ ಕೈಲಾಸ. 


ಜಾತಿ ಮತ ವರ್ಗ ಮೊದಲಾದ ಕಾರಣಗಳಿಂದ ಮನುಷ್ಯ ಮನುಷ್ಯರ 
ನಡುವೆ ಭೇದಭಾವ ಮಾಡಬಾರದು. ಹಾಗೆ ಮಾಡುವುದು ಮನುಷ್ಯತ್ವ 
ಎನಿಸಿಕೊಳ್ಳುವುದಿಲ್ಲ. ಹೆಣ್ಣಾಗಲೀ ಗಂಡಾಗಲೀ ತನ್ನ ಹಾಗೆಯೇ 
ಇತರರು ಎಂದು ಪರಿಭಾವಿಸಿದರೆ ಭಿನ್ನಭೇದ ಇರುವುದಿಲ್ಲ. ಇತರ 
ಪುರುಷರು ತನ್ನ ಹಾಗೆ, ಇತರ ಸ್ತ್ರೀಯರು ತನ್ನ ಹೆಂಡತಿ, ಮಗಳ 
ಹಾಗೆ ಎಂದು “ಕಂಡರೆ ಮನುಷ್ಠೆನ ಬಾಳು ಶುಚಿಯಾಗಿರುತದೆ. 
ಅಂಥವರಿಗೆ ದೇವರ ಸಾನಿಧ್ಯ ಹತ್ತಿರವಾಗುತ್ತದೆ. ಚಾರಿತ್ರ್ಯಕ್ಕೆ 
ಸಂಬಂಧಿಸಿದಂತೆ ಮನುಕುಲ ಅನೇಕ ನೀತಿಮಾತುಗಳನ್ನು ಕ೦ಡರಿಸಿದೆ. 
ಉದಾಹರಣೆಗೆ: ಅನ್ಯರಿಗೆ ಅಸಹ್ಯ ಪಡಬಾರದು. ಪರನಾರಿ 
ಸೋದರರಂತಿರಬೇಕು. ಸಕಲರಿಗೆ ಲೇಸನ್ನು ಬಯಸಬೇಕು. ಸರ್ವರಿಗೆ 
ಸಮಬಾಳು, ಸರ್ವರಿಗೆ ಸಮಪಾಲು. Ma ಸ್ತ್ರೀ ಪುರುಷರನ್ನು 
ಶೋಷಿಸಬಾರದು. ಸಮಾಜ ಸಂಸಾರ ಸ ಸ್ವಾಸ್ಥ್ಯಕ್ಕ ಕ್ರ ರಾಗು 
ಲೋಕ ರೂಢಿಯ ನೀತಿ ಮಾತುಗಳನ್ನು ಅನುಸರಿಸಿ ಅದರಂತೆ 


8 ಜ್ಯೋತಿಯೇ ಆಗು ಜಗಕೆಲ್ಲ 


ನಡೆಯುವುದು ವ್ಯಷ್ಟಿಗೂ ಸಮಷ್ಟಿಗೂ ಕ್ಷೇಮ. ಶ್ರೇಣೀಕೃತ ಸಮಾಜದಲ್ಲಿ 
ಬದುಕುವವರಿಗೆ ತ್ರ ಬಗೆಗೆ ಸದಾ ಎಚ್ಚರವಿರಬೇಕು. 


ಹೇಳುವೆ ಕೇಳ್ರಮ್ಳ ಮುತ್ತಿನಂಥ ಮಾತ 
ಸತ್ಯುಳ್ಳ ಶರಣರು ಹೇಳದ - ಮಾತ ನೀ 
ಚಿತ್ರದಲ್ಲಿರಿಸಿ ಕೇಳಬೇಕ. 


ಸುಳ್ಳ ಹೇಳಲಿ ಬೇಡ ಕಳವು ಮಾಡಲಿಬೇಡ 
ಒಳ್ಳೇ ಹಾದಿಯ ಬಿಡಬೇಡ - ನನ ತಮ್ಮ 
ಹೊಳ್ಳಿ ನೋಡಬೇಡ ಪರಹಣ್ಣ. 


ಒಳ್ಳೆಯವರ ಗೆಳೆತನ ಕಲ್ಪಸಕ್ಕರಿಯಂಗ 
ಕುಲ್ಪರ ಗೆಳೆತನ ಮಾಡಿದರ" - ನನ ತಮ್ಮ 
ಸಲ್ಪದ ಮಾತು ಬರತಾವ 


ಕೊಟ್ಟ ವಚನ ತಪ್ಪ ಪಬಾರದು 
ನೆಟ್ಟನೆ ಪ್ರಾಣ ಹೋದರು - ಕಲಿಕರ್ಣ 
ಕೊಟ್ಟ ಮಾತ ತಾ ಬಿಡಲಿಲ್ಲ. 


ಸತ್ಯವಂತ ಶರಣರು ಅನುಭವದಿಂದ ಅರಿತುಕೊಂಡು ಹೇಳಿರುವ 
ಮುತ್ತಿನಂತಹ ನೀತಿಮಾತುಗಳನ್ನು ಮನಸ್ಸಿಟ್ಟು ಕೇಳಿ ಅನುಸರಿಸಬೇಕು. 


ಮನುಷ್ಯನಾದವನು ಸುಳ್ಳು ಹೇಳಬಾರದು, ಸತ್ಯವಂತನಾಗಿರಬೇಕು. 
ಕಳ್ಳತನ ಮಾಡಬಾರದು; ದುಡಿದು ಉಣ್ಣಬೇಕು. ಸಜ್ಜನರು ತೋರುವ 
ಉತಮ ದಾರಿಯನ್ನು ಬಿಡದೆ ಅನುಸರಿಸಬೇಕು. ಪರಸ್ತೀಯನ್ನು 
ಕಣ್ಣೆತ್ತಿ ನೋಡಬಾರದು. § 


ಒಳ್ಳಯವರ ಸ್ನೇಹವನ್ನು ಮಾಡಬೇಕು. ಅದು ಕಲ್ಲು ಸಕ್ಕರೆಯಂತೆ 
ಸಿಹಿಯಾಗಿರುತ್ತದೆ. ಕೆಟ್ಟ ಸ್ನೇಹ ಅನಾಹುತ ತರುತ್ತದೆ. ಖೂಳರ 


ಜ್ಯೋತಿಯೇ ಆಗು ಜಗಕೆಲ್ಲ 9 


ಸಹವಾಸ ಮಾಡಬಾರದು. ಅದರಿಂದ ಕೆಟ್ಟ ಅಪವಾದ ಬರುತ್ತದೆ. 
ಸಹವಾಸ ದೋಷ ಯಾವ ಕಾಲಕ್ಕೂ ಯಾರಿಗೂ ಶ್ರೇಯಸ್ಕರವಲ್ಲ. 

ಮನುಷ್ಯನಿಗೆ ನಾಲಿಗೆ ಮಾತು ಮುಖ್ಯ ಕೊಟ್ಟಮಾತಿಗೆ 
ತಪ್ಪಬಾರದು. ಪ್ರಾಣಹೋಗುವ ಸಂದರ್ಭದಲ್ಲೂ ಮಹಾಭಾರತದ 
ದಾನಶೂರ ವೀರ ಕರ್ಣ ಕೊಟ್ಟಮಾತಿಗೆ ತಪ್ಪಲಿಲ್ಲ. ಅಂಥ ಉದಾತ್ತರ 
ಜೀವನ ಆದರ್ಶವಾಗಬೇಕು. 


ಶಿವದಾಸರಲ್ಲಿ ಹರಿದಾಸರಲ್ಲಿ ಅನುಭಾವಿಗಳಲ್ಲಿ ಇಂಥ ಅನೇಕ 
ನೀತಿಮಾತುಗಳು ಹೊರಹೊಮ್ಮಿರುವುದನ್ನು ನೆನಪಿಸಿಕೊಳ್ಳಬಹುದು. 


ಶೌರ್ಯ ನೋ ಸೃನ್ಯ ಮಣ್ಣನೆ ಮುಕ್ತಿ ಬಿಟ್ರಿತಣ್ಣ 
ಶೌರ್ಯ ತೋರಿಸಿರಣ್ಣಾ ದೇಶದ ಮಾನ ಕಾಯಿರಣ್ಣ 
ಎಮ್ಮ ದೇಶಕ್ಕೆ೦ತ ದೇವರಿಲಣ್ಣ, 

ನಮ್ಮ ದೇಶದ ಮಾನ ಕಾಯಿರಣ್ಣ. 


ನರಗುಂದ ಬಂಡಾಯದ ಲಾವಣಿಯ ಈ ತುಣುಕು ದೇಶಭಕ್ತಿಯನ್ನು 
ಉದ್ದೀಪಿಸುತ್ತದೆ. ಯುವಜನಾಂಗಕ್ಕೆ ದೇಶಭಕ್ತಿಯಿರಬೇಕು. 
ದೇಶಭಕ್ತಿಯಿಲ್ಲದಿದ್ದರೆ ದೇಶದ ಸ್ವಾತಂತ್ರ್ಯವನ್ನು ರಕ್ಷಿಸಿಕೊಳ್ಳುವುದಕ್ಕೆ 
ಆಗುವುದಿಲ್ಲ. ಶೌರ್ಯ ಪ್ರದರ್ಶಿಸದ ಶತ್ರುಸೈನ್ಯ ಹಿಂದೆ ಸರಿಯುತ್ತದೆ. 
ಶೌರ್ಯದಿಂದಿದ್ದರೆ ದೇಶದ ಮಾನ ಉಳಿಯುತ್ತದೆ. ದೇಶವೇ ದೇವರು. 
ದೇಶದ ಮಾನಕಾಯುವುದೇ ದೇಶವಾಸಿಗಳ ಕರ್ತವ್ಯ ಅಂಥವರನ್ನೇ 
ದೇಶಭಕ್ತರೆಂದು ಗುರುತಿಸಿ ಲೋಕ ಕೊಂಡಾಡುವುದು. 


ಕೆಂಪು ಹೆಂಡತಿಯೆಂದು ಸಂತೋಷ ಪಡಬ್ಬಾಡ 
ಅತ್ತಿಯ ಹಣ್ಣು ಅತಿ ಕೆಂಪು - ಇದ್ದರು 
ಒಡೆದು ನೋಡಿದರೆ ಹುಳ ಭಾಳ 


ಹೆಣ್ಣು ಗ೦ಡಿನ ಮೈಬಣ್ಣದ ಜಿಜ್ಞಾಸೆ ಜನಪದರನ್ನೂ ಬಿಟ್ಟಿಲ್ಲ. ಬಣ್ಣಗಳಲ್ಲಿ 


10 ಜ್ಯೋತಿಯೇ ಆಗು ಜಗಕೆಲ್ಲ 


ಕಪ್ಪು ಕನಿಷ್ಟ ಬಿಳಿ ಶ್ರೇಷ್ಠವೆಂಬ ಕಲ್ಪನೆ ಯಾವಾಗಲೋ ಪ್ರಾರಂಭವಾಗಿದೆ. 
ಭಾರತೀಯರೆಲ್ಲ ಕಪ್ಪು ಜನಾ೦ಗವೇ. ಕೆಲವರು ಕಡಮೆ ಕಪ್ಪಿರಬಹುದು 
ಅಷ್ಟೆ. ಕಲವು ಸಂದರ್ಭಗಳಲ್ಲಿ ಬಿಳಿಬಣ್ಣದಷ್ಟೇ ಶ್ರೇಷ್ಠ ಕೆ೦ಪು. 
ಕೆಂಪು ಕ್ರಾಂತಿಯ ಸಂಕೇತವೂ ಹೌದು, ಪ್ರೀತಿಯ ಸಂಕೇತವೂ ಹೌದು. 


ಆಕಸ್ಮಿಕವಾಗಿ ಕೆಂಪು ಹೆ೦ಡತಿಯನ್ನು ಪಡೆದ ಗಂಡಿನ 
ಸಂತೋಷವನ್ನು ಜನಪದ ಗೃಹಿಣಿ ಸೂಕ್ಷ್ಮವಾಗಿ ವಿಮರ್ಶಿಸಿದ್ದಾಳ. 
ಗೆ ಬಣ್ಣ ಮುಖ್ಯವಲ್ಲ; ಗುಣ ಮುಖ್ಯ ಅತ್ತಿಹಣ್ಣು ನೋಡುವುದಕ್ಕೆ 
ಕೆಂಪು. ಒಡೆದು ನೋಡಿದರೆ ಒಳಗೆ ಹುಳ ತುಂಬಿರುತ್ತದೆ. ಅಂಥ 
ಹಣ್ಣನ್ನು ತಿನ್ನುವುದಕ್ಕೆ ಆಗುವುದಿಲ್ಲ. ಗುಣಎಲ್ಲದ ಹೆಣ್ಣು ನೋಡುವುದಕ್ಕೆ 
ಕೆಂಪಗಿದ್ದರೂ ಗೌರವಕ್ಕೆ ಪಾತ್ರಳಾಗುವುದಿಲ್ಲ. ಆದ್ದರಿಂದ ಗಂಡಾದವನು 
ಹೆಂಡತಿಯ ಮೈಬಣ್ಣಕ್ಕಿಂತ 'ಅವಳ ಗುಣಕ್ಕೆ ಪ್ರಾಶಸ್ತ್ಯ ಕೊಡಬೇಕು. 
ಮೇಲೆ ತಳಕು, ಒಳಗೆ ಹುಳುಕು ಎಂಬ ಗಾದೆ ಇಂಥ ಹಿನ್ನೆಲೆಯಲ್ಲೇ 
ಹುಟ್ಟಿರಬೇಕು. 


8. 
ge 


ಚೆಲುವಿ ಚೆಲುವಿಯೆಂತ ಅತಿಬಾಯಿ ಬಿಡಬ್ಯಾಡ 
ಚೆಲುವಿದ್ದರೇನು ಗುಣವಿಲ್ಲ - ಕೊಳೆನೀರು 
ತಿಳಿಯಿದ್ದರೇನು ರುಚಿಯಿಲ್ಲ. 


ಚೆಲುವಿನ ವ್ಯಾಖ್ಯಾನ ಕಷ್ಟ ಬಹಿರಂಗ ಚೆಲುವಿಗಿಂತ ಅಂತರಂಗದ 
ಚೆಲುವಿಗ ಆದ್ಯತೆ ದೊರಕಬೇಕು.  ಚೆಲುವಿಯಾದ ಹೆಣ್ಣು 
ನಡತೆಹೀನಳಾದರೆ ಏನು ಪ್ರಯೋಜನ? ಶುದ್ಧವಾದ ನೀರಿಗೆ ಬಣ್ಣ 
ರುಚಿ ಇರುವುದಿಲ್ಲ. ಕೊಳೆಯಾದ ನೀರು ತಿಳಿಯಾಗಿದ್ದರೂ 
ರುಚಿಯಾಗಿರುವುದಿಲ್ಲ. ಹಾಗೆಯೇ ಹಣ್ಣಿನ ಚೆಲುವಿಗೆ ಮಾನ್ಯತೆ 
ಸಿಗಬೇಕಾದರೆ ಅವಳ ಅಂತರಂಗ ಶುದ್ಧವಾಗಿರಬೇಕು, ನಡತೆ 
ನಯವಾಗಿರಬೇಕು. ಮನುಷ್ಯ ಸ್ವಭಾವಕ್ಕೂ ಚೆಲುವಿಗೂ ಸಂಬಂಧ 


ಜ್ಯೋತಿಯೇ ಆಗು ಜಗಕೆಲ್ಲ 11 


ಕಲ್ಪಿಸಿರುವುದು ಜನಪದರ ಸೌಂದರ್ಯಪ್ರಜ್ಞೆಯ ವಿಶೇಷವಾಗಿದೆ. 
ಚೆಲುವು ತಿಳಿಯಾದ ನೀರಿನಂತಿರಬೇಕು. ಬಗ್ಗಡವಾದರೆ ವ್ಯರ್ಥ. 
ಹಣ್ಣು ಗಂಡು ಇಬ್ಬರಿಗೂ ಗುಣ ಮುಖ್ಯ ಗುಣ ಮರೆತರೆ ಅವಗುಣ 


ಕಟ್ಟಿಟ್ಟಬುತ್ತಿ. 


ಕಪ್ಪು ಹಂಡತಿಯಂತ ಕರಕರಿ ಮಾಡಬ್ಬಾಡ 
ವೀರಲದ ಹಣ್ಣು ಬಲು ಕಪ್ಪು — ಇದ್ದರು 
ತಂದು ನೋಡಿದರೆ ರುಚಿ ಭಾಳ 


ಜನಪದರು ಸೂಕ್ತವಾದ ಸಾಮತಿಗಳಿಂದ ಕಪ್ಪುಬಣ್ಣವನ್ನು 
ಸಮರ್ಥಿಸಿದ್ದಾರೆ. ಮದುವೆಯಾದ ಮೇಲೆ ಹೆಂಡತಿ ಕಪ್ಪು ಎಂದು 
ಬೇಸರಪಟ್ಟುಕೊಳ್ಳಬಾರದು. ಹಾಗೆ ಮಾಡಿ ಹೆಂಡತಿಯಿಂದ ಸಹಜವಾಗಿ 
ದೊರಕಬಹುದಾದ ಪ್ರೀತಿ, ವಿಶ್ವಾಸ, ಗೌರವಗಳಿಗೆ ವಂಚಿತರಾಗಬಾರದು. 
ನೇರಲ ಹಣ್ಣು ನೋಡುವುದಕ್ಕೆ ಕಪ್ಪು ಆದರೆ ತಿ೦ದರೆ ಬಹಳ ರುಚಿ. 
ಹೆಂಡತಿ ಕಪ್ಪಾದರೂ ಉನ್ನತ ಗುಣದಿಂದ, ಉದಾತ್ತ ಸ್ವಭಾವದಿಂದ. 
ಶ್ರಮಪೂರ್ಣ ಒಗೆತನದಿಂದ ನಿಕೃಷ್ಟಳಾಗಬೇಕೆ೦ದಿಲ್ಲ. ಹಣ್ಣಿನ 
ಹೊರರೂಪಿಗೆ ಮನ್ನಣೆ ಕೊಡುವುದಕ್ಕಿಂತ ಅವಳ ಅಂತಃಶಕ್ತಿಯನ್ನು 
ಗುರುತಿಸಿ ಗೌರವಿಸಲು ಕಲಿಯಬೇಕು. 
ಮಹಾಭಾರತದ ದ್ರೌಪದಿ, ಈಜಿಪ್ಟಿನ ಕ್ಲಿಯೋಪಾತ್ರ 

ಕೃಷ್ಣಸುಂದರಿಯರಾದರೂ ಚರಿತ್ರಾರ್ಹರಾಗಿದ್ದಾರೆ. ಕೃಷ್ಣಸು೦ದರಿಯರು 
ಶ್ಲೇತಸುಂದರಿಯರಪ್ಲೇ ಆಕರ್ಷಕರಾಗಿರುತ್ತಾರೆ. ಗಂಡಸು ಅದನ್ನು 
ಗ್ರಹಿಸಬೇಕು ಅಷ್ಟೇ. ಕಪ್ಪನ್ನು ಸಮರ್ಥಿಸಿ ಸಾಕಷ್ಟು ಸಾಹಿತ್ಯ ಸೃಷ್ಟಿಯಾಗಿದೆ. 

ಕಪೆಂದು ಜನರನ್ನು ಎತ್ತಿ ಮಾತಾಡದಿರು 

ಕಪಾದ ಹಸುವ ಕರದರೆ - ಆ ಹಾಲು 

ಒಪ್ಪೋದು ಶಿವನ ಪೂಜೆಗೆ 


12 ಜ್ಯೋತಿಯೇ ಆಗು ಜಗಕೆಲ್ಲ 


ಬಿಳಿಯ ಚರ್ಮದ ಜನರು ಕಪ್ಪು ಜನರನ್ನು ಹಗುರವಾಗಿ ಟೀಕಿಸಬಾರದು. 
ಅ೦ಥವರನ್ನು ಮಾರ್ಮಿಕವಾಗಿ ನಿಕೃಷ್ಟರಂತೆ ಕಾಣಬಾರದು. ಹಸು 
ಕಪ್ಪಾದರೇನು, ಅದರ ಹಾಲು ಶಿವಪೂಜೆಗೆ ಸಲ್ಲುತ್ತದೆ. ಕಪ್ಪು ಹಸು 
ದಾನಕ್ಕೆ ಶ್ರೇಷ್ಠ ಎಂದು ಹೇಳುವುದೂ ಉಂಟು. ಕಪ್ಪು ಜನರು ಇಹಪರ 
ಮೆಚ್ಚುವಂತೆ ಬದುಕು ಮಾಡಬಹುದು. ಉತ್ತಮ ಜೀವನಕ್ಕೆ ಉದಾತ್ತ 
ಸಾಧನೆಗೆ ಮೈಯ ಕಪ್ಪು ಬಣ್ಣ ಅಡ್ಡಿಯಾಗುವುದಿಲ್ಲ. ಹಾಗೆ ಸೋಡಿದರೆ 
ಇರ ತಿೀ 10 ಕಲ್ಲಿಸಿಕೊಂಡಿರುವ ದೇವರೂ ಕೂಡ 

ಕಪುವರ್ಣದವರೆಂಬುದನ್ನು ಮರೆಯಬಾರದು. ರಾಜಕೀಯ ಮುತ್ತದ್ದಿ 
ರಾಮಮನೋಹರ ಜಟ ಜಾ ಅವರು ಕಪ್ಪು ವರ್ಣದ ಶ್ರೇಷ್ಠತೆಯನ್ನು 
ಕುರಿತು ಸ್ವಾರಸ್ಕಕರವಾದ ಲೇಖನವೊಂದನ್ನು. ಬರೆದಿರುವುದನ್ನು 
ಜ್ಞಾಪಿಸಿಕೊಳ್ಳಬಹುದು. 

ಕಾಳಿತಂದಿಹಯೆಂದು ಕಡುದುಃಖ ಪಡಬೇಡ 

ಹಲಸಿನ ಹಣ್ಣು ಮೈ ಮುಳ್ಳು - ಆದರೆ 

ಸವಿದು ನೋಡದರ ಬಹುರುಚಿ 


ಮನುಕುಲದಲ್ಲಿ ಸೌಂದರ್ಯಪ್ರಜ್ಞೆ ಕಾಣಿಸಿಕೊಂಡಾಗ, ಅದರಲ್ಲಿ ಮನುಷ್ಯನ 

ಮೈಬಣ್ಣವೂ ಪ್ರಮುಖ ಪಾತ್ರವಹಿಸಿತು. ಕಪು  ಕನಿಷ್ಠವಾಯಿತು; ಬಿಳುಪು 
ಶ್ರೇಷ್ಠವಾಯಿತು. ಕಪ್ಪು ಹೆಣ್ಣನ್ನು ಮದುವೆಯಾದವನು, ಅದಕ್ಕಾಗಿ 
ದುಃಖಪಡುತ್ತಿರುವಾಗ, . ಅವನನ್ನು ಸ ಸಮಾಧಾನಪಡಿಸುವ ಪರಿ ಈ 
ಗೀತೆಯಲ್ಲಿದೆ. “ಕಾಳಿ” ಹಣ್ಣನ್ನು ಹಲಸಿನ ಹಣ್ಣಿಗೆ ಹೋಲಿಸಿದೆ. 
ಹಲಸಿನ ಹಣ್ಣಿನ ಮೈತುಂಬ ಮುಳ್ಳು ನೋಡಲು ಮುಟ್ಟಲು ಒರಟು. 
ಆದರೆ ಅದರ ಹಣ್ಣು ಸವಿಯುವುದಕ್ಕೆ ಬಹಳ ರುಚಿ. ಕಪ್ಪುಹೆಣ್ಣಿನ 
ಮೆ ಬಣ್ಣಕ್ಕಿಂತ ಅವಳ ಗುಣ, ಕಾರ್ಯತತ್ಪರತೆ, ಸಂಸಾರ 
ನಿರ್ವಹಣೆಯನ್ನು ಪರಿಭಾವಿಸಬೇಕು, ಮೆಚ್ಚಬೇಕು. ಅಂಥವಳೊಡನೆ 
ಸುಖವಾಗಿ ಸಂಸಾರಮಾಡಬೇಕು. 


ಜ್ಯೋತಿಯೇ ಆಗು ಜಗಕೆಲ್ಲ 13 


ಗಂಡಹೆಂಡಿರ ಮನವರಡಾದರೆ 
ತಪ್ಪದು ತಲೆದಂಡ ಮಲ್ಲಯ್ಯ 
ಗಂಡ ಹೆಂಡಿರ ಮನವೂಂದಾದರೆ 
ನಂದಾದೀಪವೋ ಮಲ್ಲಯ್ಯ 


ಸಂಸಾರದಲ್ಲಿ ಗಂಡ ಹೆಂಡತಿಯನ್ನು, ಹೆಂಡತಿ ಗಂಡನನ್ನು ಪರಸ್ಪರ 
ಅರ್ಥಮಾಡಿಕೊಂಡು ಬಾಳುವೆ ಮಾಡಬೇಕು. ಇಬ್ಬರ ಮನಸ್ಸೂ 
ಏಕವಾಗಿರಬೇಕು. ಇಲ್ಲದಿದ್ದರೆ ತೊಂದರೆ ತಪ್ಪಿದ್ದಲ್ಲ. ಮಿತಿಮೀರಿದರೆ 
ತಲೆದಂಡವನ್ನೂ ತೆರಬೇಕಾಗುತ್ತದೆ. ತಲೆದಂಡ ಎಂಬ ನುಡಿಗಟ್ಟನ್ನು 
ಕ್ರಾಂತಿಕಾರಿ ಬಸವಣ್ಣ ಮೊದಲು ಬಳಸಿದ. ಅನಂತರ ಹಲವರು 
ಅಭಿವ್ಯಕ್ತಿಯ ಆಯಕಟ್ಟಿನ ಸಂದರ್ಭದಲ್ಲಿ ತಲೆದಂಡ ನುಡಿಗಟ್ಟನ್ನು 
ಬಳಸಿದ್ದಾರೆ. ಗಂಡ ಹಂಡತಿಯ ಮನಸ್ಸು ಒಂದಾದರೆ 
ನಂದಾದೀಪದಂತೆ ಆನಂದದಾಯಕವಾಗುತ್ತದೆ. ಇಡೀ ಸಂಸಾರದ 
ಮೇಟಿಗಳಾದ ಗಂಡ ಹೆಂಡತಿ ನೆಟ್ಟಗಿದ್ದರೆ ಒಟ್ಟು ಸಂಸಾರ ನೆಟ್ಟಗಿರುತ್ತದೆ. 
ಅವರು ಕೆಟ್ಟರೆ ಅವರ ಸಂಸಾರವೂ ಕೆಡುತ್ತದೆ. ಈ ಪದ್ಯದ ಅಂತ್ಯಭಾಗ 
ಗೇಯಗುಣದಿಂದ ಕೂಡಿರುವುದನ್ನು ವಿಶೇಷವಾಗಿ ಪರಿಭಾವಿಸಬಹುದು. 


ಗಂಡ ಹೆಂಡಿರ ಬಾಳು ಗಂಧ ತೀಡಿಭಂಗ 
ಇದ್ದರೆ ಇರಬೇಕು - ಚಂದಾಗಿ 
ಸುಖದಿಂದ ಸಂಸಾರ್‌" ನಡಿಬೇಕ 


ಶ್ರೀಗಂಧ ಪಕ್ಕದಲ್ಲಿದ್ದರೇ ಸುವಾಸನೆ ಚೆಲ್ಲುತ್ತದೆ. ಅದನ್ನು ತೇಯ್ದರಂತೂ 
ಅದರ ಪರಿಮಳ ಅಧಿಕಗೊಂಡು ಸುತ್ತಲೂ ಮುತ್ತುತ್ತದೆ. 
ಸಮರಸಭಾವದಿಂದ ಕೂಡಿದ ಸತಿಪತಿಗಳ ಬಾಳುಕೂಡ ಶ್ರೀಗಂಧದ 
ಪರಿಮಳದತೆ ಆಹ್ಲಾದಕಾರಿಯಾಗಿರುತ್ತದೆ. ಸಂಸಾರ ಮಾಡಿದರೆ ಹಾಗೆ 
ಮಾಡಬೇಕು, ಹಾಗೆ ಸುಖವಾಗಿರಬೇಕು. ಗ೦ಡ ಹೆಂಡತಿ ಒಪ್ಪಿ 


14 ಜ್ಯೋತಿಯೇ ಆಗು ಜಗಕೆಲ್ಲ 


ಮಾಡುವ ಸಂಸಾರ ಶಿವನಿಗೂ ಪ್ರಿಯವಾಗುತ್ತದೆ. ಹದಗೆಟ್ಟ ರೀತಿಯಲ್ಲಿ 
ಸಂಸಾರ ಮಾಡಬಾರದು. 


ಬೆಣ್ಣೆ ಬೆಂಕಿಗೆ ವ್ಯಲಿ ಸುಣ್ಣ ಕಣ್ಣಿಗೆ ವ್ಯಲಿ 
ಜೀವಕ್ಕೆ ವೈರಿ ಹಗೆಯೋದು - ತಮ್ಮ ಯ್ವ 
ಚಿನ್ನಕ್ಕೆ ವೈರಿ ಕಳವೋರು 


ಮನುಕುಲದ ಇತಿಹಾಸದಲ್ಲಿ ಕೆಲವರು ಅಜಾತ ಶತ್ರುವೆಂದು 
ಕರೆಸಿಕೊ೦ಂಡರೂ ಅವರೂ ಕೂಡ ಸಂಪೂರ್ಣವಾಗಿ 
ಶತ್ರುಹೀನರಾಗಿರಲಿಲ್ಲ. ಧರ್ಮರಾಯನಿಗೂ ಶತ್ರುಗಳಿದ್ದರು. ಮಹಾವೀರ 
ಗೌತಮಬುದ್ಧ, ಯೇಸುಕ್ತಿಸ್ತ ಮಹಮದ್‌ ಪೈಗಂಬರ್‌, ಮಹಾತ್ಮ 
ಗಾಂಧೀಜಿ ಮೊದಲಾದವರಿಗೂ ಶತ್ರುಗಳಿದ್ದರು. ಪ್ರಕೃತಿಯಲ್ಲಿ 
ಜೀವೋತ್ಪತ್ತಿಯಾದಾಗಲೇ ಶತ್ರು ಉತ್ಪತ್ತಿಯೂ ಆಗಿದೆ. ಮನುಷ್ಯನಿಗೆ 
ಶತ್ರುಬಾದ್‌ ಅಧಿಕವಾಗಿದೆ. ಹಾಗಾಗಿ ಬದುಕಿನಲ್ಲಿ ಎಷ್ಟು 
ಎಚ್ಚರದಿಂದಿದ್ದರೂ ಸಾಲದು. 


ಮೃದುವಾದ ಬೆಣ್ಣೆಗೆ ಪ್ರಖರವಾದ ಬೆಂಕಿ ವೈರಿ. ಬೆಂಕಿ ಹತ್ತಿರಕ್ಕೆ 
ಬ೦ದರೆ ಬೆಣ್ಣೆಯ ಅಸ್ತಿತ್ವವೇ ನಾಶವಾಗುತ್ತದೆ. ಸುಣ್ಣಕ್ಕೂ ಕಣ್ಣಿಗೂ 
ವೈರತ್ವ ಕಣ್ಣು ಸೂಕ್ಷ್ಮ ಅದಕ್ಕೆ ಸುಣ್ಣ ಬಿದ್ದರೆ ಕಣ್ಣು ಹಾಳಾಗುತ್ತದೆ. 
ಮನುಷ್ಯಜೀವಕ್ಕೆ ಶತ್ರುಗಳು ಅಪಾಯ. ಚಿನ್ನಕ್ಕೆ ಕಳ್ಳರು ವೈರಿ. ಹಾವು 
ಮುಂಗುಸಿಗೆ, ನಾಯಿ ಬೆಕ್ಕಿಗೆ ವೈರಿಯಾದಂತೆ ಮನುಷ್ಯನಿಗೆ ಮನುಷ್ಯನೇ 
ಶತ್ರುವಾಗುತ್ತಾನೆ. ಹುತ್ತವಿದ್ದಕಡೆ ಹಾವಿರುವಂತೆ, ಚಿನ್ನವಿದ್ದಕಡೆ 
ಕಳ್ಳರಿರುತ್ತಾರೆ. ಹಾಗಾಗಿ ಮನುಷ್ಯ ಚಿನ್ನವನ್ನು ಸಂಪಾದಿಸಿ 
ಕೂಡಿಡಬಾರದು. ಅದರಿಂದಾಗಿ ಕಳ್ಳರನ್ನು ಬರಮಾಡಿಕೊಳ್ಳಬಾರದು. 
ಚಿನ್ನದ ಜೊತೆಗೆ ಪ್ರಾಣವನ್ನೂ ಕಳೆದುಕೊಳ್ಳಬೇಕಾಗಬಹುದು. 


ಸಿರಿವಂತಿಕೆಯ ಅಪಾಯದ ಕಡೆಗೆ ಈ ಕವಿತೆ ಗಮನಸೆಳೆಯುತ್ತದೆ. 


ಜ್ಯೋತಿಯೇ ಆಗು ಜಗಕೆಲ್ಲ 15 


ಕಾರುಣುವಿ ಮರುದಿನ ಅಣ್ಣ ಬೇಟೆಗೆ ಹೋದ 
ಹಣ್ಣ ಚೆಗರಿಯ ಕೊಲಬ್ಬಾಡ — ಅಣ್ಯಯ 
ನನ್ನಸರಿ ಮಾಡಿ ಬಿಡು ಅದನ 


ಪ್ರಾಣಿಗಳು ಬೇಟೆಯಾಡಿ ಹೊಟ್ಟೆ ತುಂಬಿಸಿಕೊಳ್ಳುತ್ತವೆ. ಅವು 
ಬಢುಕು ವುದ ಕೈ ಪ್ರಾಣಿಬೇಟೆ ಅನಿವಾರ್ಯ. ಮನುಷ್ಯ ಮೋಜಿಗಾಗಿ 
ಪಾಣಿ ಬೇಟೆಯಾಡುತಾನೆ. ಅದನ್ನು ಪ್ರೋತ್ಸಾಹಿಸುವುದು ತಪ್ಪು 
ಮೂಲತಃ ಬೇ ಟಿಗಾರನಾದ ಮನುಷ್ಯ ವ್ಯವಸಾಯವನ್ನು ಕ೦ಡುಕೊಂಡ 
ಮೇಲೆ ಬೇ ಟೆಯನ್ನು ನಿಲ್ಲಿಸಿದ ಅಥವಾ ಕಡಮೆ ಮಾಡಿದ. 
ಕಾರುಹುಣ್ಣಿಮೆಯ ಮರುದಿನ ಸಂಪ್ರದಾಯದಂತೆ ಬೇಟೆಗೆ ಹೂರಟ 
ಅಣ್ಣನಿಗೆ ತಂಗಿ ಹೀಗೆ ಹೇಳುತ್ತಾಳೆ: ಬೇಟೆಯ ಸಂದರ್ಭದಲ್ಲಿ ಹಣ್ಣು 
ಜಿಂಕೆ ಸಿಕ್ಕಿದರೆ ಕೊಲ್ಲಬೇಡ, ಅದನ್ನು ತಂಗಿಗೆ ಸಮಾನವೆಂದು ತಿಳಿದು 
ಬಿಟ್ಟುಬಿಡು. ಜನಪದರ ಪ್ರಾಣಿದಯೆಗೆ ಈ ಹಾಡು ಸಾಕ್ಷಿಯಾಗಿದೆ. 


ಸತ್ಯವೇ ನಮ್ಮ ತಾಯಿ ತಂದೆ 

ಸತ್ಯವೇ ನಮ್ಮ ಸರ್ವಬಳಗವು 

ಸತ್ಯವಾಕ್ಯಕ ತಪ್ಪಿ ನಡಿದರೆ 

ಮೆಚ್ಚನಾ ಪರಮಾತ್ಮನು 
ಸಂಸಾರಸ್ಥ ಹೆಣ್ಣು ಗಂಡು ಸತ್ಯವಾದ ಮಾರ್ಗದಲ್ಲಿ ನಡೆಯಬೇಕು. 
ಅಸತ್ಯಪ ಪಥ ಯಾರಿಗೂ ಕ್ಷೇಮವಲ್ಲ. ಸುಖೀ ಸಂಸಾರಕ್ಕೆ ಸತ್ಯಾವಾಹನೆ 
ಸಂಜೀವಿನಿ. ಸುಪ ಪ್ರಸಿದ್ಧ “ಗೋವಿನ ಹಾಡಿನ ಈ ಟು ಜನಪದರಿಗೆ 
ಬಹಳ ಪ್ರಿಯವಾದ ನೀತಿ ಸಂಹಿತೆ. 


ಮಡದಿ ಸತ್ತರೆ ರಾಯ ಎನೆಂದು ಅಳುತಾನೆ? 
ಕಲ್ಲು ಕಾವೇರಿ ಕರೆಯಾಗೆ - ಏರಿಯ ಮ್ಯಾಲೆ 
ಬಾ ರಾಣಿ ನನ್ನ ಸೊಮವಾಕೆ 


16 ಜ್ಯೋತಿಯೇ ಆಗು ಜಗಕೆಲ್ಲ 


ಪ್ರೀತಿಪಾತ್ರಳಾದ ಹೆಂಡತಿ ನಿಧನಳಾದಾಗ ಗಂಡನಿಗೆ ಅತೀವ 
ದುಃಖವಾಗುತ್ತದೆ. ತಾವಿಬ್ಬರೂ ನಡೆದಾಡಿ ಸ೦ತೋಷಿಸುತ್ತಿದ್ದ ಕಾವೇರಿ 
ಹ ದಂಡೆಯಲ್ಲಿ ಕಾಲಕಳೆಯುತ್ತಿದ್ದುದನ್ನು ಅನುಭವಿಸಲು 
ಸ್ವಷ್ನದಲ್ಲಾದರೂ ಬಂದು ಮುಖ ತೋರಿಸ ಬೇಕೆಂದು ಗಂಡ 
ಕೇಳಿಕೊಳ್ಳುತ್ತಾನೆ. ಸ್ವಪಷ್ನದರ್ಶನದಿ೦ಂದಲಾದರೂ ದುಃಖಶಮನ 
ಮಾಡಿಕೊಳ್ಳಲು ಆ ದಗ್ಗಜಿ ಜೀವ ಬಯಸುತ್ತ 

"ಜೂಜಾಡಿ ಪಾಂಡವರು ರಾಜವ ಸೋತರು 

ಜೂಜಾಡಿ ನಳನು ಬಳಲಿದ - ತಮ್ಮಯ್ಯ 

ಜೂಜಿಗೆ ಮನವ ಕೊಡದಿರು 


ಜೂಜಾಡುವುದು ಪ್ರಾಚೀನ ಪದ್ಧತಿ. ಜೂಜಾಟದಿ೦ದ ಸರ್ವಸ್ವವನ್ನೂ 
ಕಳೆದುಕೊಂಡ'ವರಿದ್ದಾರೆ. ಈಗಲೂ ಆ ಪಿಡುಗಿನಿಂದ 
ಬಳಲುವವರುಂಟು. ಯುಗಾದಿ ಹಬ್ಬದಂದು ಸಾಂಕೇತಿಕವಾಗಿ 
ಜೂಜಾಡುವುದು ನಿಷಿದ್ದವಲ್ಲವೆಂದು ಬಾವಿಸಲಾಗಿದೆ. ಮೋಜಿಗಾಗಿ 
ಒಮ್ಮೆ ಜೂಜಾಡುವುದು ತಪ್ಪಲ್ಲ. ಆದರೆ ಅದನ್ನೇ ವ್ಯಸನವನ್ನಾಗಿ 
ಮಾಡಿಕೊಳ್ಳುವುದು ಮಹಾತಪು, 


ಮಹಾಭಾರತದಲ್ಲಿ ಪಾಂಡವರು ಜೂಜಾಡಿ ಸಮಸ್ತ ರಾಜ್ಯವನ್ನೂ 
ಹೆಂಡತಿಯನ್ನೂ ಸೋತು ಕಾಡುಪಾಲಾದರು.  ನಳಮಹಾರಾಜ 
ಜೂಜಾಡಿ ಪಡಬಾರದ ಕಷ್ಟ ಅನುಭವಿಸಿದ. ಇಂಥ ಉದಾಹರಣೆಗಳನ್ನು 
ನೆನೆಸಿಕೊಂಡು ಜೂಜಾಟಕ್ಕೆ ಮನಸ್ಸು ಕೊಡಬಾರದೆಂದು ತಂಗಿಯೊಬ್ಬಳು 
ತನ್ನ ಅಣ್ಣನನ್ನು ಎಚ್ಚರಿಸಿದ್ದಾಳೆ ಪೌರಾಣಿಕ ವಿಃ ಷಯಗಳನ್ನು ಜನಪದರು 
ತಮ್ಮ ಅಭಿವ್ಯಕ್ತಿಗೆ ಬಳಸಿಕೊಳ್ಳುವುದಕ್ಕೆ ಈ ಹಾಡು ಉದಾಹರಣೆಯಾಗಿದೆ. 


ಹೆಣ್ಣೆಂದು ರಾವಣ ಮಣ್ಣು ಮುಕ್ಕದನಯ್ಯ 
ಅನ್ನಿಗರ ಹಣ್ಣು ಬಯಸದ - ಅಣ್ಣಯ್ಯ 
ನಿನ್ನ ಹೆಣ್ಣೊಡನೆ ಸುಖಿಯಾಗು. 


ಜ್ಯೋತಿಯೇ ಆಗು ಜಗಕೆಲ್ಲ 17 


ಹೊರಚಾಳಿ ಹೆಣ್ಣಿಗಾಗಲೀ ಗಂಡಿಗಾಗಲೀ ಶೋಭೆಯಲ್ಲ. ಅಪ್ರತಿಮ 
ಪರಾಕ್ರಮಿ, ಮಹಾಶಿವಭಕ್ತ, ಅಪ್ಟೇಶ್ವರ್ಯ ಭೂಪತಿ ರಾವಣನಿಗೆ 
ಸ್ತೀವ್ಯಾಮೋಹ ದೌರ್ಬಲ್ಯ ಮಾವ “ಮಾರೀಚ ಬುದ್ದಿ ಹೇಳಿದರೂ 
ಸಂತ ವಿವೇಚನೆಯನ್ನು ಬಳಸದೆ ಜಗನ್ಮಾತೆ : ಸೀತಾದೇವಿಯನ್ನು 
ಅಸಹರಿಸಿ ಹಲವು ಅನಾಹುತಗಳಿಗೆ ಕಾರಣನಾಗಿ ತಾನೂ ಅಂತ್ಯಗೊಂಡ. 
ಅಂಥವನ ಸ್ಥಿತಿಯೇ ಸಹಸಾ ಸಾಮಾನ್ಯರ ಗತಿಯೇನು? 
ಅನ್ಯಸ್ತೀಯನ್ನು ಬಯಸ ಸ್ವಂತ ಹೆಂಡತಿಯೊಡನೆ ಸುಖಜೀವನ 
ನಡೆಸುವುದು pi ಅಣ್ಣನಿಗೆ ತಂಗಿಯ ಕಿವಿಮಾತು ಇದು. ಎಲ್ಲಾ 
ಉತ್ತಮ ಸ್ತೀಯರ ಬಯಕೆಯೂ ಇದೇ. 


ಕಾಚು ಕಾಡುಗಿ ಹೀನ ಊಚ ನಾಲಿಗೆ ಹೀನ 
ಆಚಾರ ಹೀನ ಗರತಿಯ - ಮನೆ ಮುಂದೆ 
ಮೀಸಿ ಬಂದಣ್ಣನ ನಗೆ ಹೀನ 


ಯಾವುದೇ ಸಂದರ್ಭದಲ್ಲಾಗಲೀ ಯಾರೇ ಆಗಲಿ ಅನ್ನಸ್ಥೀಯ ಮುಂದೆ 
ಮಂರ್ಕಾದೆ ಮೀರಿ ನಡೆದುಕೊಳ್ಳಬಾರದು. ನ ಅದರಲ್ಲೂ 
ಗರತಿಯಲ್ಲದವಳ ಮುಂದೆ ಬಹಳ. ಎಚ್ಚರಿಕೆಯಿಂದಿರಬೇಕು. 
ತುಟಿರಂಗೇರುವಂತೆ ತಾಂಬೂಲ ಸವಿದು, ಕಣ್ಣಿಗೆ. ಕಾಡಿಗೆ ಹಚ್ಚಿಕೊಂಡು, 
ಬಾಯಿದೆರೆದರೆ ತಡೆಯಿಲ್ಲದೆ ಮಾತಾಡುವ, ಆಚಾರವಿಲ್ಲದ ಮಹಿಳೆಯ 
ಮುಂದೆ, ಮೀಸೆ ಮೂಡಿದ ಪ್ರಾಯದ ಗಂಡು ನಗೆ ಬೀರಬಾರದು. 
ಹಾಗೆ ಮಾಡುವುದು ತಪ್ಪು ಅದು ಅಸಭ್ಯವರ್ತನೆ. ಅದರಿಂದ 
ಇಬ್ಬರೂ ಕೆಡಲು ದಾರಿಯಾಗುತ್ತದೆ. ಆಚಾರಹೀನಳಾಗಲೀ 
ಆಚಾರಸಹಿತಳಾಗಲೀ ಅಂಥ ಪರಸ್ತೀಯ ಮುಂದೆ ಸುಸಂಸ್ಕೃತ ಯುವಕ 
ಅಸಭ್ಯವಾಗಿ ನಡೆದುಕೊಳ್ಳಬಾರದು. ಉಪಾಯವಾಗಿ ಅಣ್ಣನನ್ನು ತಿದ್ದುವ 
ತಂಗಿಯ ಈ ಮಾತು ಸ ಸಮಾಜಸ್ವಾಸ್ಥ್ಯಕ್ಕೆ ಕೆ ಪೂರಕವಾಗಿದೆ. 


18 ಜ್ಯೋತಿಯೇ ಆಗು ಜಗಕೆಲ್ಲ 


ಕಳ್ಳಡಕ ಇದ್ದಂಗೆ ಕಡದಡಕೆ ಬೇಡವೆ 
ಮಡದಿ ಇದ್ದಂಗೆ ಮನೆಮನೆಯ - ತರುಗುವ 
ಹುಡುಗನಿಗೇತಕೊ ಬಿಳಿ ಕುದುರೆ 


ಉತ್ತಮ ಕುಲದ ಲಕ್ಷಣವಾದ ಹುಡುಗಿಯನ್ನು ಮದುವೆಯಾಗಿದ್ದರೂ 


ಈ 


ವ್ಯಭಿಚಾರಕ್ಕೆ ತೊಡಗುವ ಯುವಕನ ವ್ಯರ್ಥಬದುಕನ್ನು ಈ ಗೀತೆ 
Le dk ದಿನ ನಬಳಕೆಯ ಪರಿಚಿತ "ವಸ್ತುಗಳನ್ನು 
ಸು೦ದರ ಮಡದಿಗೂ ಕಡದ ಅಡಕೆಯನ್ನು 
ಕನಸೂ 3 ಸಾಮ್ಯಸಾಮತಿಯಾಗಿ ಉಪಯೋಗಿಸಿದೆ. ಬಿಳಿಕುದುರೆ 
ಪಟ್ಟದ ಕುದುರೆಯಾಗುವ ಅದೃಷ್ಟ ಪಡೆದಿದೆ. ಆದರೆ ಅನರ್ಹನಿಗೆ 
ಅದರ ಬೆಲೆ ತಿಳಿಯುವುದಿಲ್ಲ. ಬಿಳಿಕುದುರೆಯನ್ನು, ಮದುವೆಯಾಗಿರುವ 
ಸುಂದರ ಸ್ತ್ರೀಗೆ : ಪ್ರತಿಯಾಗಿ ಪ್ರಯೋಗಿಸಿದೆ. ಪ್ರಾಚೀನ ಕಾಲದಿಂದಲೂ 
ಹೊರಚಾಳಿ ಟೀಕೆಗೆ ಒಳಗಾದರೂ ಅದು ಸವರಾಜದಲ್ಲಿ 


ಸಜೀವವಾಗಿರುವುದು ದುರಂತ. 


ಕಾಗೆಗೆ ಕಣ್ಣಿಟ್ಟ ಕರಿಯ ಹುಬ್ರಿನ ಜಾಣ 
ಮಾವಿನ ಹಣ್ಣ ಮನೆಯಾಗಿ - ಇಟುಕೊಂಡು 
ಅತ್ತಿ ಹಣ್ಣಿಗ್ಯಾಕ ಮನಸಿಟ್ಟೆ: ೦) 


ಎಭಿನ್ನ ಉಪಮೆ ಉಪಮಾನದಿಂದ ಅಭಿವೃಕ್ರವಾಗಿರುವ ಈ ಗೀತೆಯಲ್ಲೂ 
ವ್ಯಭಿಚಾರವನ್ನು ಟೀಕಿಸಿದೆ. ಮಾವು ಹೆಂಡತಿಯನ್ನೂ ಕಾಗೆ ಮತ್ತು 
ಅತ್ತಿಹಣ್ಣು ಸೂಳೆಯನ್ನೂ ಪ್ರತಿನಿಧಿಸಿವೆ. ಮಾವಿನ ಹಣ್ಣಿನಂತಹ 
ಆಕಷ ರ್ಷಕವಾದ ಹ ಹೆಣ್ಣು ಹೆಂಡತಿ ಮನೆಯಲ್ಲಿದ್ದಾಳೆ. ಆದರೆ 
ಕರಿಯ ಹುಬ್ಬಿನ ಜಾಣ ಸುಂದರಳಾದ ಹೆಂಡತಿಯನ್ನು ಬಿಟು ಕಾಗೆಯ 
ಸ್ವಭಾವದ ಕಪ್ಪು ಬಣ್ಣದ, ಹೊರಗೆ ತಳಕು ie ಹುಳುಕಾದ 
ಅತ್ತಿಹಣ್ಣಿನಂತಹ 'ಅನ್ಯಸ್ತೀಗೆ ಮನಸ್ಸಿಟ್ಟಿದ್ದಾನೆ. ಇದರಿಂದ ಕೈಹಿಡಿದ 


4 
PA 
ಲ 
ಲ್ಲ 
Gl 
(£ 
tL 
17 


ಜ್ಯೋತಿಯೇ ಆಗು ಜಗಕೆಲ್ಲ 19 


ಹೆಂಡತಿಗೂ ಅನ್ಯಾಯ ಮಾಡಿದ್ದಾನೆ, ತನಗೂ ಅನ್ಯಾಯ 
ಮಾಡಿಕೊಂಡಿದ್ದಾನೆ. ಇಂಥದ್ದನ್ನು ಜನಪದ ಮನಸ್ಸು ಒಪ್ಪುವುದಿಲ್ಲ. 


ಕರಿಯ ಕಂಬಳಿಯೇಕೋ ಬಿಳಿಯ ದಟ್ಟಿಯದೇಕೊ 
ಎರವಿನ ಜೋಡು ನಿನಗೇಕೋ - ಅಣ್ಣಯ್ಯ 


ಈ ಗೀತೆ ಕೂಡ ಚಂಚಲ ಮನಸ್ಸಿನ ಇಂದ್ರಿಯ ನಿಗ್ರಹವಿಲ್ಲದ 
ಹೊರಚಾಳಿಯ ಅಣ್ಣನನ್ನು ಎಚ್ಚರಿಸುವ ತಂಗಿಯ ನೀತಿಬೋದೆಯಾಗಿದೆ. 
ದೊಡ ಸ್ಥಿತಿ ತೋರಿಸಲು ಸಾಲದ ಜೋಡು ಮೆಟ್ಟಿ ಹೂತ್ತಲ್ಲದ ಹೊತ್ತಿನಲ್ಲಿ 
ನೆರೆಮನೆಗೆ ಹೋಗುವ ಅಣ್ಣನ ಗುಣ ತಂಗಿಗೆ 'ಹಡಿಸುವುದಿಲ್ಲ. 
ಬೇರೆಯವರಿಗೆ, ಬೀದಿಯಲ್ಲಿ, ಗುರುತು ಸಿಗದಿರಲೆಂದು ಕರಿಯ 
ಕಂಬಳಿಹೊದ್ದಿದ್ದಾನೆ. ಇಂಥ ಸ್ಥಿತಿ ಧೀರ ಗ೦ಡಸಿಗೆ ತರವಲ್ಲ. 


ಸೂಳೆಗೆ ಹೋದವನು ಏನಾದ ಎಂತಾದ 
ಕಾಡು ನಾಯಾದ ಕಪಿಯಾದ - ಆ ಮುರುವ 
ಸೂಳೆಯ ಕಾಲಿಗೆ ಕೆರವಾದ 


ಸ್ವಂತ ಸ ಸಂಸಾರವನ್ನು ಅಲಕ್ಷಿಸಿ, ವ್ಯಭಿಚಾರಕ್ಕಿಳಿದವನ ಅಂತ್ಯ ಸ್ಥಿತಿಯನ್ನು 
ಪ್ರಸ್ತುತ ಗೀತೆ ಸಮರ್ಥವಾಗಿ ವರ್ಣಿಸುತ್ತದೆ. ಸೂಳೆಗಾರಿಕಿಗೆ ಬಲಿಯಾದ 
ಮೂಖ್ಯ ಮನುಷ್ಯ ಕಾಡುನಾಯಿಯಂತೆ ಕಾಡುಕೋಡಗನಂತೆ 
ಅಲೆಯುತ್ತಾನೆ; ಕೊನೆಗೊಂದು ದಿನ ಎಲ್ಲವನ್ನು ಕಳೆದುಕೊಂಡು 
ನಿರ್ಗತಿಕನಾಗಿ ಸೂಳೆಯ ಕಾಲಿಗೆ ಎಕ್ಕಡವಾಗುತ್ತಾನೆ. ಇದು 
ಪರಿಣಾಮಕಾರಿಯಾದ ಶಬ್ದಚಿತ್ರವಾಗಿದೆ. 


ಸೂಳೆಯೊಳ್ಳಿದಳೆಂದು ಕಾಜು ಸೀರೆಯ ಕೊಟ್ಟ 
ಸಾಲಿಗ ಬಂದ ಎಳೆದಾಗ - ಅಣ್ಣಯ್ಯ 
ದಮ್ಮಯ್ಯ ಎಂದು ಎನುತಿಪ್ರ 


20 ಜ್ಯೋತಿಯೇ ಆಗು ಜಗಕೆಲ್ಲ 


ಸೂಳೆಯನ್ನು ಸಂತ್ಸ ೈಪ್ರಿಗೊಳಿಸುವುದಕ್ಕಾಗಿ ಸಾಲಮಾಡಿ ವಸ್ತ್ರ ಒಡವೆ 
ಕೊಟ್ಟ. ಸಾಲ ಕೊಟ್ಟವನು ಬಂದು ಜಾಜ್‌ ದಮ್ಮಯ್ಯ ಎಂದು 
ಬೇಡಿಕೊಳ್ಳುವ ್ಥಿತಿಗಿಳಿದ. 


ಯಾಕೆ ಬಡಿದಾಡಿದ್ದೀ ಮಾಯ ಮುಚ್ಚೇ 
ಸಂಸಾರ ನೆಚ್ಛೇ 

ನೀನು ಹೋಗೋದರಿಯೆ ಕಣ್ಣುಮುಚ್ಚೀ 
ಹಂಡಿರು ಮಕ್ಕಳಿರುವರು ತಮ್ಮ ಎಲ್ಲಿ ತನಕ? 
ಇದ್ದರೆ ತಿಂಬೋ ತನಕ 

ನಾಳೆ ಸತ್ತರೆ ಬರುವರು ತಮ್ಮಾ ಕುಣಿತನಕ 
ಮಣ್ಣು ಮುಚ್ಚೋ ತನಕ 


ಸರಳವಾದ ಈ ತತ್ವಪದ ಬದುಕಿನ ಅಶಾಶ್ವತೆಯನ್ನು ಕಣ್ಣಿಗೆ ಕಟುವಂತೆ 
ತೋರಿಸುತ್ತದೆ. ಜೊತೆಗೆ ಲೌಕಿಕ ಸಂಬಂಧದ ತಾತ್ಕಾಲಿಕತೆಯನ್ನು 
ಸಾವಿನ ಅನಿವಾರ್ಯತೆಯನ್ನು ಧ್ವನಿಸುತ್ತದೆ. 


ಗುರು ವಸ್ತಾದಿ ತತ್ವ ಅಘುತೀನಿ 

ಪಟಿಂಗ ಸೋಪ ಪತೆ ಮಾಡಬಾರದು 

ಮಾಡಿದರೇಕೆ ಮಾಡವಲ್ಲೆ ಮತ್ತೆ ಒಂದು ಹೇಳತೀನಿ 
ಹೊಟ್ಟಾಗಳ ಗುಣಿ ಒಬ್ಬರಿಗೆ ಹೇಳಬಾರದು 
ಕೋಡಂಗ್ಯಾಗಬಾರದು. 


ಶಿವಕೊಟ್ಟ ಕಾಲಕೆ ಧಾನ್ಯವ ಬೆಳೆದರೆ 

ರಾತ್ರಿ ಹೊತ್ತು ರಾತಿನಾದರು ಹಾಕಬಾರದು 
ಹಾಕಿದರೇಕೆ ಹಾಕವೊಲ್ಲೆ ಮತ್ತೆ ಒಂದ ಹೇಳತೀನಿ 
ದಾನಧರ್ಮದ ಕೈಯ ಮರೆಯಬಾರದು 
ಮೂಢನಾಗಬಾರದು. 


ಜ್ಯೋತಿಯೇ ಆಗು ಜಗಕೆಲ್ಲ 21 


ಶಿವಕೊಟ್ಟ ಕಾಲಕೆ ಧನವಂತನಾದರ 

ಎತೆನ ಜೊತೆಗೆ ಕೋಣನಾದರು ತರಬಾರದು 
ತಂದರೇಕೆ ತರವೂಲ್ಲೆ ಮತ್ತೆ ಒಂದ ಹೇಳತೀನಿ 
ಎತೆನ ಜೊತೆಗೆ ಕೋಣನಾದರು ಹೂಡಬಾರದು 
ಮೂಢನಾಗಬಾರದು. 


ಹಾದರವೆಂಬೋದು ಹಾಲ ಮೇಲಿನ ಕೆನೆ 

ಹಗಲೆಲ ಅವಳ ಮನೆಗೆ ಹೋಗಬಾರದು 
ಹೋದರೇಕೆ ಹೋಗವೂೊಲ್ಲೆ ಮತ್ತೆ ಒಂದ ಹೇಳತೀನಿ 
ಹಗಲೆಲ ಅವಳ ಮೋರೆ ನೋಡಬಾರದು 

ಹಲ್ಲು ಕಿಸಿಯಬಾರದು. 


ತನ್ನ ಹೆಂಡತಿ ಪತಿವತೆಯಾದರು 

ತವರು ಮನೇಲಾರು ತಿಂಗಳು ಬಿಡಬಾರದು 

ಬಿಟರೇಕೆ ಬಿಡವೊಲೆ ಮತ್ತೆ ಒಂದ ಹೇಳತೀನಿ 

ಹಂಡಿ ಮನೆಗ್ಯ್ರೋಗಿ ಬರೋದು ಬಿಡಬಾರದು 

ಬ್ಯಾಡದೋನಾಗಬಾರದು. 
ಜನಪದರ ಈ ತತ್ವಪದ ಸರಳವಾದ ಸಹಜವಾದ ಲೋಕನೀತಿಯನ್ನು 
ಹೇಳುತ್ತದೆ. ಸಭ್ಯನಾದವನು ಪೋಕರಿ ಫಟಿಂಗರ ಸಹವಾಸ 
ಮಾಡಬಾರದು. ಶಿವ ಅನುಗ್ರಹಿಸಿದರೆ ಭೂಮಿ ಬೆಳೆಯುತ್ತದೆ. ಬಿತ್ತಿದ 
ಬೆಳೆ ಕೈಹತ್ತುತ್ತದೆ. ಬೇಡುವವರು ಬರುವರೆಂದು ಊಹಿಸಿ ರಾತ್ರಿಯ 
ಹೊತ್ತು ರಾಶಿ ಒಕ್ಕುವ ಕೆಲಸಮಾಡಬಾರದು. "ದಾನಧರ್ಮವನ್ನು 
ಮರೆಯಬಾರದು. ಕೃಷಿಕ ಕೊಡದಿದ್ದರೆ ಬಡಬಗ್ಗರು ಬದುಕುವುದು 
ಹೇಗೆ? ದಾನಧರ್ಮದ ಅಗತ್ಯವನ್ನು ಈ ಭಾಗ ಪ್ರತಿಪಾದಿಸುತ್ತದೆ. 

ಕೃಷಿಕನ ಉಳಿಮೆಗೆ ದನಕರು ಬೇಕು. ಶಿವನ ದಯೆಯಿಂದ 

ಹಣವಂತನಾದರೆ ಎತ್ತು ಕೊಳ್ಳುವುದಕ್ಕೆ ಕಷ್ಟವಾಗಲಾರದು. ಆದರೆ 


22 ಜ್ಯೋತಿಯೇ ಆಗು ಜಗಕೆಲ್ಲ 


ಎತ್ತಿನ ಜೊತೆಗೆ ಕೋಣವನ್ನು ಕಟ್ಟಿ ಬೇಸಾಯಕ್ಕೆ ತೂಡಗಬಾರದು. 
ಎತ್ತಿನ ಸ್ವಭಾವ ಬೇರೆ; ಕೋಣದ ಸ್ವಭಾವ ಬೇರೆ. ಎರಡನ್ನೂ ಒಂದು. 
ಮಾಡಲು ಪ್ರಯತ್ನಿಸಿದರೆ ದಡ್ಡನೆನಿಸಿಕೊಳ್ಳಬೇಕಾಗುತ್ತದೆ. 


ಹಾದರ ಮಾಡಬಾರದು. ಹಗಲೆಲ್ಲಾ ಹಾದರಗಿತ್ತಿಯ ಬಳಿಗೆ 
ಹೋಗಬಾರದು; ಅವಳ ಹತ್ತಿರ ಇರಬಾರದು. ಹಾಲಿನ ಕೆನೆ ತೆಳು, 
ಸೂಕ್ಷ್ಮ ಆದರೆ ಅದು ಹಾಲಿಗಿಂತ ಮುಖ್ಯವಲ್ಲ. ಸ್ವಲ ಮುಟ್ಟಿದರೂ 
ಹಾಲಿನ ಕೆನೆ ಹರಿಯುತ್ತದೆ. ಹಾಲಿನಂತಹ ಸಂಸಾರದ ಮುಂದೆ 
ಹಾಲಿನ ಕೆನೆಯಂತಹ ಹಾದರ ದೊಡ್ಡದಲ್ಲ. 

ಹೆ೦ಡತಿಯಾದವಳು ಗಂಡನ ಮನೆಯಲ್ಲಿ ಗಂಡನೊಡನೆ 
ಇರುವುದೇ ಯೋಗ್ಯ. ಅನಿವಾರ್ಯವಾಗಿ ಹೆಂಡತಿ ತಾೌರಿಗೆ 
ಹೋಗಬೇಕಾದರೂ ಅಲ್ಲೆ ಅವಳನ್ನು ದೀರ್ಥಕಾಲ ಬಿಡಬಾರದು. 
ಬಿಡಬೇಕಾದ ಪರಿಸ್ಥಿತಿ ಬಂದರೆ ಗಂಡನಾದವನು ಆಗಾಗ ಹೋಗಿ 
ಬಂದು ಮಾಡಬೇಕು; ಸಂಸಾರ ಕೆಡದಿರಲು, ಗಂಡ ಹೆಂಡತಿಯ 
ಸಂಬಂಧ .ಅನ್ವಭಾವನೆಗೆ ಅವಕಾಶವಾಗದಿರಲು ಇದು ಮುಖ್ಯ 
ಸಂಸಾರದ ಗುಟ್ಟನ್ನು ಈ ಪದ್ಯಚರಣ ಹಾಸ್ಯ ಹೂರಣದೊಡನೆ 
ಅನಾವರಣಗೊಳಿಸುತ್ತದೆ. 


ಕಾಡತೊಂಡೇ ಕಾಯಿ ಕಾಂಬೋರಿಗತಿ ಚೆಂದ 
ಹಣ್ಣೊಳ್ಳದೆಂದು ಮೆಲದಿರು - ದೊಡ್ಡೋರ 
ಹಣ್ಣೊಳ್ಳದೆಂದು ತರದಿರು. 
ಆರ್ಥಿಕ ಅಸಮಾನತೆಯ ಸಂಬಂಧ ಅಪಾಯಕಾರಿ ಎಂಬುದನ್ನು ಈ 
ಜನಪದ ಗೀತೆ ನಿರೂಪಿಸುತದೆ. ಸಂಬಂಧವನ್ನು ಬೆಳೆಸುವಾಗ ಉಹಳ 
ಎಚ್ಚರವಹಿಸಬೇಕು. ಇಲ್ಲದಿದ್ದರೆ ನಾನಾ ರೀತಿಯ ತೊಂದರೆಗಳಿಗೆ 
ಸಿಕ್ಕಿಹಾಕಿಕೊಳ್ಳಬೇಕಾಗುತ್ತದೆ. ಕಾಡುತೊಂಡೆಕಾಯಿ ನೋಡುವುದಕ್ಕೆ 


ಜ್ಯೋತಿಯೇ ಆಗು ಜಗಕೆಲ್ಲ 23 


ಚೆಂದ. ಹಣ್ಣಾದರೆ ನೋಡಲು ಮತ್ತೂ ಚೆಂದ. ಆದರೆ ತಿನ್ನುವುದಕ್ಕೆ 
ಒಳ್ಳೆಯದಲ್ಲ. ದೂರದ ಬೆಟ್ಟ ನುಣ್ಣಗೆ ಎನ್ನುವ ತರಹ. ತ್ತರ 
ಹೋದಾಗ. ನಿಜಸ್ಥಿತಿ ಅರಿವಾಗುತ್ತದೆ. ದೊಡ್ಡವರ ಮನೆ, 
ಮನೆಯ ಹೆಣ್ಣು ನೋಡುವುದಕ್ಕೆ "ಜೆಂದ. ಸಾಮಾನ್ಯ ers 
ಸಂಬಂಧ ಬೆಳೆಸಲು ಸ ಸಾಧ್ಯವಿಲ್ಲ. ಹಾಸಿಗೆ ಇದ್ದಷ್ಟು ಕಾಲುಚಾಚಬೇಕು; 
ಅನುಕೂಲ ಇದ್ದಷ್ಟು ಸಂಬಂಧ ಬೆಳೆಸಬೇಕು. 


ಮಾಗೀನೆ ತಿರುಗ್ಯಾವು, ಮಳೆಗಾಲ ತಿರುಗ್ಯಾವು 
ಹೋವು ಬ್ವಾಸಿಗೆ ತಿರುಗ್ಳಾವು - ಕಂದಯ್ಯ 
ಸಗ್ಗ ಕೆ ಹೋದವನು ತಿರುಗಾನು. 


ಬ್ರಹ್ಮಾಂಡಲ್ಲಿ ಯತುಚಕ್ರ ನಿರಂತರವಾಗಿ ಸುತ್ತುತ್ತಿದೆ. ಇದ್ದದ್ದು 
ಹೋಗುತ್ತದೆ. ಹೋದದ್ದು ಮರಳಿ ಬರುತ್ತದೆ. ಚಳಿಗಾಲ, ಮಳಗಾಲ, 
ಬೇಸಿಗೆಕಾಲ ಯತು ಧರ್ಮದಂತೆ ಮತ್ತೆ ಮತ್ತೆ ಬರುತ್ತವೆ. ಅದು 
ಪ್ರಕೃತಿಗೆ ಮಾತ್ರ ಇರುವ ಅವಕಾಶ. ಆದರೆ, ಒಮ್ಮೆ ಸತ್ತವನು ಮತ್ತೆ 
ಎದ್ದು ಬರುವುದಿಲ್ಲ. ಇದು ಪ್ರಕೃತಿ ರಹಸ್ಯ; ಸಾವಿನ ರಹಸ್ಯ ಸತ್ತವರ 
ಬಗೆಗಿನ ಈ ಹಾಡು ಮಾರ್ಮಿಕವಾಗಿದೆ. ಸಾರ್ವಕಾಲಿಕವಾಗಿದೆ. 
ಇದನ್ನು ಬದಲಾಯಿಸಲು ಯಾರಿಗೂ ಸಾಧ್ಯವಿಲ್ಲ. 

ಗುರುಹಿರಿಯರ ಮಾತ ಮೀರಿ ನಡಿಬಾರದೊ 

ಹಡದಪ್ಪ ಹಡದವ್ವ ಎದರ ನುಡಿಬಾರದೊ. 

ಬಡತನ ಬಂದಾರ ನೆಂಟರ ಬಾಗಿಲ ಸೇರಬಾರದೂ 

ಕರುಣ ಇಲ್ಲದವರಲ್ಲ ಶರಣನೆಂದು ಹೋಗಬಾರದೊ 

ಸೇರಲಾರದವರ ಮನಿಗಿ ಊಟಕ ಹೋಗಬಾರದೂ 

ವೈರಿ ಮುಂದ ಚಂದ್ರಬಲ ಎಂದಿಗಿ ಹೇಳಬಾರದೊ. 


ಹೈದರಾಬಾದ್‌ ಕರ್ನಾಟಕ ಭಾಗದಲ್ಲಿ ರೂಢಿಯಲ್ಲಿರುವ ಗೀಗೀ ಪದದ 
ಈ ಖ್ಯಾಲಿ ಹಾಡು ಸರಳವಾದ ಮಾತುಗಳಲ್ಲಿ ತಿಳಿವಳಿಕೆಯನ್ನು 


24 ಜ್ಯೋತಿಯೇ ಆಗು ಜಗಕೆಲ್ಲ 


ಬೋಧಿಸಿದೆ. ಗಂಡು ಹೆಣ್ಣು ಆದಿಯಾಗಿ ಪ್ರತಿಯೊಬ್ಬರಿಗೂ ಜನಪದರ 
ಈ ಲೋಕಾನುಭವ ಉಪಯೋಗಕ್ಕೆ ಬರುತ್ತದೆ. 


ಜೀವನವಲ್ಲ ಬೇವು ಬೆಲ ಬಲವರಲ್ಲ ನಂಬಿದರಲ್ಲ 
ಕಷ್ಟಸುಖ ಸಿಹಿಕಹಿ ಸಮವೆಲ್ಲ — ಬೆಟ್ಟದೊಡೆಯ 
ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ. 


ಜೀವನವೆಂಬುದು ಸುಖದ ಸೋಪಾನವಲ್ಲ; ಹಾಗೆಂದು ಕಷ್ಟ ಕೋಟಲೆಯ 
ಹೊಂಡವೂ ಅಲ್ಲ. ಜೀವನ ಕಷ್ಟಸುಖ, ಸಿಹಿಕಹಿ, ಬೇವುಬೆಲ್ಲದ 
ಮಿಶ್ರಣ ಎಂಬುದು ಬಲ್ಲವರ ನಂಬಿಕೆ. ಬಂದಿದ್ದನ್ನೆಲ್ಲ ಸಮವಾಗಿ 
ಸ್ವೀಕರಿಸಬೇಕು; ಅನುಭವಿಸಬೇಕು; ಜೀರ್ಣಿಸಿಕೊಳ್ಳಬೇಕು. ಇದಕ್ಕೆ 
ದೈವದ ಅನುಗ್ರಹ ಬೇಕು, ಧಾರ್ಮಿಕ ಶ್ರದ್ಧ ಇರಬೇಕು. ದೇವರ 
ದಯಯಿದ್ದರೆ ಧೈರ್ಯವಾಗಿ ಬದುಕನ್ನು ಎದುರಿಸಬಹುದು. ಜನಪದರ 
ದೈವನಂಬಿಕೆ ಅಚಲವಾದದ್ದು 


ಕಷ್ಟಸುಖವು ದೇವರಲೀಲೆಯು 
ಹುಟ್ಟಿದ ಮೇಲೇಕೆ ಮರುಗುವುದು? 


ಮಾತೆಯ ಗರ್ಭದೊಳಿಂದ ಹೊರಬಂದ ಕಾಲಕ್ಕೆ 
ಪ್ರೀತಿ ಕವಚವನಾರು ತೊಡಿಸಿದರು? 

ಏತಕೇ ದುಃಖವು ಲೋಕನಾಥನು ಇರಲು 
ಸೋತು ಸೊರಗದೆ ನೀನು ಸುಖಿಯಾಗಿರು. 


ಬಡತನ ಕವಿದರೆ ಎಂಥವರ ಸಂಸಾರವಾದರೂ ತತ್ತರಿಸುತ್ತದೆ. 
ದುಃಖದಿಂದ ಸೊರಗಬಾರದು. ಜೀವನ ಪ್ರೀತಿಂಶುನ್ನು 
ಕಳೆದುಕೊಳ್ಳಬಾರದು. ದೇವರ ಮೇಲೆ ಭಾರಹಾಕಿ, ಬಂದಿದ್ದನ್ನು 
ಎದುರಿಸಬೇಕು. ಬಡತನದ ಜೀವಕ್ಕೆ ಜನಪದರು ಕಂಡುಕೊಂಡ 
ಸಾಂತ್ರನ ಈ ಗೀತೆ. 


ಜ್ಯೋತಿಯೇ ಆಗು ಜಗಕೆಲ್ಲ 25 


ಭಾಗ್ಯಗಳಿದ್ದಾ ಗೆ ಬೇಗ ಬಾ ಕೂರೆಂದು 
ಭಾಗ್ಯಗಳೆಲ್ಲ ಕಡುವಾಗ - ಬಡವನ 
ಮೂಗರಾಗುತ್ತ ಕಳಿಸ್ಥಾರು. 


ಬಡತನ ಸಿರಿತನ ಶಾಶ್ವತವಲ್ಲವೆಂದು ಲೋಕಬಲ್ಲದು. ಆದರೂ 
ಭಾಗ್ಯವಂತನಿಗೆ ತೋರುವ ಮನ್ನಣೆ ನಿರ್ಭಾಗ್ಯನಿಗೆ ಇರುವುದಿಲ್ಲ. 
ಗಂಟಿದ ರೆ ನಂಟು, ನೆಂಟರು. ಇಲ್ಲದಿದ್ದರೆ ಚಾಕು ಇಲ್ಲ. ಸಂಪತ್ತಿದ್ದರೆ 
ತಾವಾಗಿ ಬಂದು ಮಾತಾಡಿಸುತ್ತಾರೆ; 'ಭಾಗ್ಯ ಕಟ್ಟರೆ ಕಂಡೂಕಾಣದಂತೆ 
ದೂರವಾಗುತ್ತದೆ. ಮಾತಾಡುವುದಕ್ಕೂ ಇಷಪಡದೆ ಮೂಕರಂತೆ 
ನಡೆದುಕೊಳ್ಳುತ್ತಾರೆ. ಇಂಥ ಮಂದಿಯ RE ಎಚ್ಚರದಿಂದಿರಬೇಕು. 
ಬದುಕಿನಲ್ಲಿ ಆರ್ಥಿಕ ಅಧೋಗತಿ ಪ್ರಾಪ್ತವಾಗದಂತೆ ನೋಡಿಕೊಳ್ಳಬೇಕು. 


ಮಾನವ ಜಲ್ಬಕ ಶೀಲವುಬೇಕು 
ಶಿವನೊಲುವೆಗೆ ಇದನ್ನು ಸಾಧಿಸಬೇಕು ॥ಪಲವಿ॥ 


ಇದುವೆ ಮಾನವ ಗಳಿಸುವ ಸೊತ್ತು 

ರುಚಿಶುಚಿಗಾಗಿದೆ ಇದು ಸಂಪತ್ತು 

ಶುದ್ಧಿಗೆ ವೃದ್ಧಿಗೆ ಭಾಗ್ಯೋದಯಕ್ಕೆ 

ಸತ್ಯಕೆ ಶ್ರೇಯಕೆ ಇದುವೇಬೇಕು. 
ಈ ಭಜನೆ ಪದದಲ್ಲಿ ಬದುಕಿಗೆ ಅಗತ್ಯವಾಗಿರುವ ಶೀಲಶುಚಿತ್ತಕ್ಕೆ 
ಕರೆನೀಡಿದೆ. 


ಹಾಲು ಇದ್ದರ ಹಬ್ಬ ತಾಯಿ ಇದ್ದರ ಮಕ್ಕಳು 
ಗಂಗಿ ಇದ್ದರ ಬಾವಿ ಲಿಂಗವಿದ್ದರ ಗುಡಿ 
ಜ್ಯೋತಿ ಇದ್ದರ ಮನಿ ರೀತಿ ಇದ್ದರ ನಾರಿ 
ಬೀರಪ್ಪ ದೇವರಿದ್ದರ ಕ ಲಾಸವು 


ಜನಪದರು ಸಹಜವಾಗಿ ಬಯಸುವ ಸಾಮಾಜಿಕ, ಸಾಂಸಾರಿಕ, 
ಸಾಂಸ್ಕೃತಿಕ ಅಂಶಗಳು ಇಲ್ಲಿ ಹೇಳಿಕೆಯಾಗಿವೆ. ಇವೆಲ್ಲಕ್ಕೂ ಆಧಾರ 


26 ಜ್ಯೋತಿಯೇ ಆಗು ಜಗಕೆಲ್ಲ 


ದೈವಾನುಗ್ರಹ. ಒಂದು ಇದ್ದರೆ ಇನ್ನೊಂದಕ್ಕೆ ಬೆಲೆ. ಪ್ರತಿಯೊಂದೂ 
ಪರಸ್ಪರ ಪೂರಕ. 


ಉದ್ದಾಗಿದ್ದರೆ: ನು ಬುದ್ಧಿ ಸಾಲದ್ದೇಲೆ 
ಮದ್ದೂರ ಕೆರೆಯ ಮದಗದ - ಏರಿ ಮ್ಯಾಲೆ 
ಗೊಬ್ಬಿ ಪ ಲೇಸಿ ಫಲವೇನು) 


ಕೇವಲ ದೈಹಿಕ ಆಕಾರದಿ೦ದ ಮನುಷ್ಯನ ವ್ಯಕ್ತಿತ್ವಕ್ಕೆ ಬೆಲೆ ಬರುವುದಿಲ್ಲ. 
ಅದಕ್ಕೆ ತಕ್ಕಂತೆ ಬುದ್ಧಿಯೂ ಇರಬೇಕು. ವಿಶಾಲವಾದ, ಆಳವಾದ 
ಕೆರೆಯ ಏರಿಯ ಮೇಲೆ ನೆರಳು ನೀಡುವ ಮರಗಳೋ ಫಲಭರಿತ 
ಮರಗಳೋ ಇದ್ದರೆ ಉಪಯೋಗ. ಅದಕ್ಕೆ ಬದಲಾಗಿ ಗೊಬ್ಬಳಿ 
ಮರವಿದ್ದರೆ ಪ್ರಯೋಜನವಿಲ್ಲ. ಗೊಬ್ಬಳಿಯ ಮರದಿಂದ ನೆರಳಿನ 
ತಂಪು ದೊರಕುವುದಿಲ್ಲ. ಅಡಿಯಲ್ಲಿ ಮುಳ್ಳು ಉದುರುವುದರಿಂದ 
ಅಲ್ಲಿ ಕುಳಿತುಕೊಳ್ಳಲು ಆಗುವುದಿಲ್ಲ. ಹಣ್ಣು ಹಂಪಲು ಅದರಿಂದ 
ಸಿಗುವುದಿಲ್ಲ. ಬುದ್ಧಿ ಯಿಲ್ಲದವನನ್ನು ಜಾಲಿಮರಕ್ಕೆ ಹೋಲಿಸಿರುವುದು 
ಯಥಾರ್ಥವಾಗಿದೆ. ಬುದ್ಧಿಹೀನನ ಬದುಕು ವ್ಯರ್ಥ. 


ಉತ್ತಮರ ಗೆಳೆತನ ಪುತ್ಥಳಿ ಬಂಗಾರ 
ಮತ್ತೆ ಹೀನರ ಗೆಳೆತನ - ಮಾಡಿದರ 
ಹಿತ್ಕಾಳಿಗಿ೦ತ ಬಲುಹೀನ 


ಮನುಷ್ಯ ಸಂಘಜೀವಿ; ಸ್ನೇಹ ಜೀವಿಯೂ ಹೌದು. ಬದುಕಿನಲ್ಲಿ 
ಸ್ನೇಹಿತರ ಅಗತ್ಯವಿರುತ್ತದೆ... ಆದರೆ ಸ್ನೇಹಿತರನ್ನು. ಆರಿಸಿಕೊಳ್ಳುವಾಗ 
ಎಚ್ಚರಿಕೆಯಿರಬೇಕು. ಉತ್ತಮರ ಗೆಳತನ ಡು "ಹಾಗೆ 
ಮಾಡಿದರೆ ಬಂಗಾರದ ಗೊಂಬೆಯೊಡನೆ ಸ್ನೇಹಮಾಡಿದಷ್ಟು 
ಬೆಲೆಬಾಳಿದ್ದಾಗುತ್ತದೆ. ಕುವರ ಸ್ನೇಹ ಮಾಡಿದರೆ ಹಿತ್ತಾಳೆಗಿಂತ 
ಹೀನವಾಗುತ್ತದೆ. "ಲೋಹಗಳನ್ನು ಸ್ನೇಹಕ್ಕೆ ಉಪಮಾನಗಳಾಗಿ ಬಳಸಿದೆ. 


ಜ್ಯೋತಿಯೇ ಆಗು ಜಗಕೆಲ್ಲ 27 


ಸೆಗಣಿ ಜೊತೆಯಲ್ಲಿ ಸ್ನೇಹಕ್ಕಿಂತ ಗಂಧದೊಡನೆ ಗುದ್ದಾಟ ಲೇಸೆಂಬ 
ಗಾದೆಯಿದೆ. ಸಹವಾಸ ಕೆಟ್ಟರೆ ಸರ್ವವೂ ಕೆಡುತ್ತದೆ. ಗಂಡಾಗಲೀ 
ಹೆಣ್ಣಾಗಲೀ ಉತ್ತಮರ ಸ್ನೇಹವನ್ನು ಮಾಡಬೇಕು. ಸಹವಾಸ ದೋಷ 
ಸರ್ವಸ್ಪನಾಶ ಎಂಬಂತಾಗಬಾರದು. 


ಬಂಗಾರ ಬಳಿಯಿದೆ ಬೈಬ್ಯಾಡ ಬಡವರಿಗೆ 
ಬಂಗಾರ ನಿನಗ ಸರದ — ಮಧ್ಯಾಹ್ನದ 
ಬಿಸಿಲು ಹೊಳ್ಳುವದು ತಡವಲ್ಲ 


ಧನಮದ ಅಪಾಯಕಾರಿ. ಸಿರಿಸಂಪತ್ತು ತುಂಬಿಬಂದರೆ ಬಡವರ 
ಬಗೆಗೆ ತಿರಸ್ಕಾರ. ಆದರೆ ಅಂತಹ ಅಮಾನವೀಯ ಮನೋಧರ್ಮವನ್ನು 
ಬೆಳೆಸಿಕೊಳ್ಳಬಾರದು. ಯಾಕೆಂದರೆ ಸಿರಿವಂತಿಕೆ ಸ್ಥಿರವಲ್ಲ. ಮಧ್ಯಾಹ್ನದ. 
ಬಿಸಲು ಪ್ರಖರವಾಗಿದ್ದರೂ ಅದು ಬಹಳ ಹೊತ್ತು ಇರಲಾರದು. 
ಇದ್ದಕ್ಕಿದ್ದ ೦ತೆ ಅದು ಹೊರಳುತ್ತದೆ. ಹಾಗೆಯೇ ಚಂಚಲ ಸ್ವಭಾವದ 
ಸಂಪತು ಒಂದೇ ಕಡೆ. ಒಬ್ಬನ ಬಳಿಯಲ್ಲೇ ಸ್ಥಿರವಾಗಿ ಇರುವುದಿಲ್ಲ. 
ಸಿರಿತನ ಬಡತನ ಕಾಲಧರ್ಮಕ್ಕನುಗುಣವಾಗಿ ಬದಲಾಗುತ್ತಿರುತ್ತದೆ. 
ಬಂಗಾರವನ್ನು ಮಧ್ಯಾಹ್ನದ ಬಿಸಿಲಿಗೆ ಹೋಲಿಸಿರುವುದು 
ಅರ್ಥಗರ್ಬಿತವಾಗಿದೆ. ಸಿರಿವಂತಿಕೆಯ ಬಗೆಗೆ ವ್ಯಂಗ್ಯವೂ ಬಡತನದ 
ಬಗೆಗೆ ಅನುಕಂಪೆಯೂ ಕಾವ್ಯಾತ್ಮಕವಾಗಿ ಮೂಡಿದೆ. ಗಂಡಾಗಲೀ 


ಹೆಣ್ಣಾಗಲೀ ಸಿರಿತನ ಬಂದಾಗ ಮನುಷ್ಯತ್ವವನ್ನು ಕಳೆದುಕೊಳ್ಳಬಾರದು. 


ಅಡವಿ ಸೇರಲು ಬೇಡ ಜಡೆಯ ಬೆಳೆಸಲು ಬೇಡ 
ಮಡದಿಯ ನೀನು ಬಿಡಬ್ಬಾಡ ಮ ದೃಢದಿಂದ 
ನಡೆನುಡಿಯಲ್ಲಿ ಕಡಬ್ಬಾಡ. 


ಸಂಸಾರಿಯಾದ ಮೇಲೆ ಕಷ್ಟವೋ ಸುಖವೋ ಹೆಣಗಬೇಕು. ಸುಖವಿದ್ದರೆ 
ಮಾತ್ರ ಸಂಸಾರಬೇಕು; ಕಷ್ಟಬ೦ದರೆ ಸಂಸಾರ ಬೇಡವೆನ್ನುವುದು 


28 ಜ್ಯೋತಿಯೇ ಆಗು ಜಗಕೆಲ್ಲ 


ಸರಿಯಲ್ಲ. ಮದುವೆಯಾಗುವಾಗ ಮಡದಿಯ ಬಗೆಗಿದ್ದ ಪ್ರೀತಿ, 
ಜವಾಬ್ದಾರಿ, ಬಾಳಿನ ಕೊನೆಯವರೆಗೂ ಇರಬೇಕು. ಕ್ಷುಲ್ಲಕ ಕಾರಣಕ್ಕೆ 
ಹೆಂಡತಿಯನ್ನು ತ್ಯಜಿಸಿ, ಸಂಸಾರವನ್ನೂ ತಿರಸ್ಕರಿಸಿ, ವೈರಾಗಿಯಾಗಿ 
ಕಾಡುಸೇರಿ ಸನ್ಯಾಸಿಯಾಗಬಾರದು. ನಂಬಿದವರನ್ನು ಅನಾಥರನ್ನಾಗಿ 
ಮಾಡಬಾರದು. ನಡೆನುಡಿಯಲ್ಲಿ ದೃಢತೆಯಿದ್ದರೆ ಸಂಸಾರದಲ್ಲಿ 
ಸಾರ್ಥಕತೆ ಪಡೆಯುವುದು ಕಷ್ಟವಾಗುವುದಿಲ್ಲ. ಸಂಸಾರದ 
ಹೊಣೆಗಾರಿಕೆಯಿಂದ ಪಲಾಯನ ಮಾಡುವುದು ಗೃಹಸ್ಥಧರ್ಮವಲ್ಲ. 


ಮೂರು ದಿನದ ಸಂತಿ ಮುನ್ನೋಡಿ ಮಾಡಿಕೋ 
ಗರದಿ ನಡಯೂದು ಮಧ್ಯಾಹ್ನ ಮ್ಯಾಲ 

ಸಂಜಿ ಆಧಾಂಗ ಒಂದು ಗುಂಜಿ ಉಳಿಯಾಕಿಲ್ಲ 
ಖಾಲೀ ಮಾರಿ ಆದಾವೋ ಚೇಲಾ. 


ಬದುಕನ್ನು ಸಂತೆಗೆ ಹೋಲಿಸಿರುವ ಸಂಕಿರ್ಣ ಶಬ್ದಚಿತ್ರ ಇಲ್ಲಿದೆ. ಒಂದು 
ದಿನದಲ್ಲಿ ಮೂರು ಅವಧಿಗಳು ಸ್ಪಷ್ಟವಾಗಿ ಕಾಣುತ್ತವೆ. ಅವು : ಬೆಳಿಗ್ಗೆ, 
ಮಧ್ಯಾಹ್ನ ಸಂಜೆ. ಬದುಕಿನಲ್ಲೂ ಮೂರು ಅವಧಿಗಳು ಸ್ಪಷ್ಟವಾಗಿ 
ಕಾಣುತ್ತವೆ. ಅವು : ಬಾಲ್ಕ ಯೌವನ, ಮುಪ್ಪು ಬೆಳಗ್ಗೆ ಸಂತೆಕೂಡುತ್ತದೆ; 
ಮಧ್ಯಾಹ್ನದ ಮೇಲೆ ವ್ಯಾಪಾರ ನಡೆಯುತ್ತದೆ; ಸಂಜೆ ಸಂತೆ 
ಖಾಲಿಯಾಗುತ್ತದೆ. ಮನುಷ್ಯನ ಜೀವನದಲ್ಲಿ ಬಾಲ್ಯ, ಮುಪ್ಪು ಪರಾಧೀನ. 
ಪ್ರಾಯ ವ್ಯವಹಾರದ ಅಧೀನ, ಪ್ರಾಯದಲ್ಲಿ ವ್ಯವಹಾರದ ಭರಾಟೆ 
ಇದ್ದರೂ ಮುಪ್ಪಿನಲ್ಲಿ ಎಲ್ಲವೂ ಖಾಲಿಯೆನಿಸುತ್ತದೆ. ನಿರ್ದಿಷ್ಟ ಅವಧಿಯ, 
ತಾತ್ಕಾಲಿಕ ಬದುಕನ್ನು ಎಚ್ಚರಿಕೆಯಿಂದ ಸದುಪಯೋಗ ಪಡಿಸಿಕೊಳ್ಳಬೇಕು. 
ಇಲ್ಲದಿದ್ದರೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಜಗತ್ತೇ ಒಂದು ಸಂತೆ; 
ಬದುಕೂ ಅಷ್ಟೇ. ಸಂತೆಯ ವ್ಯಾಪಾರದಂತೆ, ಬದುಕಿನ ವ್ಯಾಪಾರವೂ 
ಲಾಭದಾಯಕವಾಗಬೇಕು. ಅದಕ್ಕೆ ಮುಂದಾಲೋಚನೆಬೇಕು. 


ಮಂದಿ ಮಕ್ಕಳೊಳಗೆ ಚೆಂದಾಗೊ೦ದಿರಬೇಕ 


ಜ್ಯೋತಿಯೇ ಆಗು ಜಗಕೆಲ್ಲ 29 


ಗಂಧ ಸವದ್ವಂಗ ಸವೆಬೇಕ - ಹೋಗಾಗ 
ಮಂದಿ ಬಾಯಾಗ ಇರಬೇಕ 


ಹುಟ್ಟಿದ ಮೇಲೆ ಹೇಗೆ ಬದುಕಬೇಕು? ಸಾರ್ಥಕ ಜೀವನ ಯಾವುದು? 
ಹೇಗಿದ್ದರೆ ಜನರ ಪ್ರೀತಿಗೆ ಪಾತ್ರರಾಗಬಹುದು? ಎಂಬ ಪ್ರಶ್ನೆಗಳಿಗೆ 
ಈ ತ್ರಿಪದಿ ಉತ್ತರ ನೀಡುತ್ತದೆ. ಮನೆಯ ಮಂದಿ, ಮನೆಯ 
ಮಕ್ಕಳೊಡನಾಗಲೀ ಹೊರಗಿನವರೊಂದಿಗಾಗಲೀ ಚೆಂದಾಗಿರಬೇಕು; 
ಆತ್ಮೀಯವಾಗಿರಬೇಕು. ನಾಲ್ಕು ಜನರಿಗೆ ಉಪಕಾರಿಯಾಗಿ, ಬದುಕನ್ನು 
ಗಂಧದಂತೆ ಸವೆಯಿಸಬೇಕು. ಹಾಗೆ ಬಾಳುವೆ ಮಾಡಿದರೆ, 
ಅಂತ್ಯಕಾಲದಲ್ಲಿ ಜನರು ಕೊಂಡಾಡುತ್ತಾರೆ; ಮಾಡಿದ ಸೇವೆಯನ್ನು 
ನೆನೆಯುತ್ತಾರೆ. 


ಸತ್ತಾಗ ನಾಲ್ಕು ಜನ ಕಣ್ಣೀರಿಟ್ಟರೆ, ಗುಣಗಾನ ಮಾಡಿದರೆ ಅದೇ 
ಸಾರ್ಥಕ ಬದುಕು. ಶರಣನ ಗುಣವನ್ನು ಮರಣದಲ್ಲಿ ನೋಡು 
ಎ೦ಬ ಮಾತು ಇಂತಹ ಹಿನ್ನೆಲೆಯಲ್ಲೇ ಹುಟ್ಟಿರುವಂತಿದೆ. ಉದಾತ್ತ 
ರೀತಿಯಲ್ಲಿ ಬದುಕು ಮಾಡದಿದ್ದರೆ ಹುಟ್ಟಿದ್ದು ವ್ಯರ್ಥವಾಗುತ್ತದೆ. 


ಲೋಕದಾಗಿರುತನಕ ಬೇಕಾಗಿ ಇರಬೇಕ 
ಸಾಕಾಗಿ ಶಿವನ ಸದರಿಗೆ - ಹೋಗುವಾಗ 
ಎಲ್ಲಾರು ಬರತಾರ ಕಳಿಸಾಕ 


ಪರೋಪಕಾರಿಯ ಬದುಕಿಗೆ ಇರುವಾಗಲೂ ಬೆಲೆಯಿರುತ್ತದೆ; ಸತ್ತಾಗಲೂ 
ಬೆಲೆಯಿರುತ್ತದೆ. ಅ೦ಥವನು ಶಿವನ ಸಾನಿಧ್ಯಕ್ಕೂ ಪಾತ್ರನಾಗುತ್ತಾನೆ. 
ಲೋಕದವರ ಪ್ರೀತಿಗೂ ಪಾತ್ರನಾಗುತ್ತಾನೆ. 

ಸಾಯುಹೂತಿಗೆ ಯಾವ ದೇವರಿಲ್ಲ 


ಏನು ಮಾಡತಾನ ಗುಡಿಯನ ಕಲ್ಲ 
ಕೊರಳಿಗೆ ಕೊರಳಬಿದ್ದು ಅಳತಾವಲ್ಲ 


30 ಜ್ಯೋತಿಯೇ ಆಗು ಜಗಳೆಲ್ಲ 


ಅಲ್ಲಾನ ಹೊರತು ಬಿಗಿ ಹರಿಯುವುದಿಲ್ಲ 
ನಿನ್ನ ಹೂರತು ದೇವರೇ ಇಲ 
ಸೋಹಂ ಶಿವನೇ. 


ಸಾವು ಬ೦ದಾಗ ಯಾರೂ ತಡೆಯುವುದಿಲ್ಲ ಯಾರೂ ಕಾಯುವುದಿಲ್ಲ. 
ಕಲ್ಲುದೇವರೂ ಅಸಹಾಯಕ. ಕೊರಳುತಬ್ಲಿ ಅಳಬಹುದು ಅಷ್ಟೇ. 


ಅತ್ತರೂ ಪ್ರಯೋಜನವಿಲ್ಲ. ಇಂಥ ಸಂದರ್ಭದಲ್ಲಿ ದೇವರೇ ಗತಿಯೆನ್ನಲು 
ವಿಧಿಯಿಲ್ಲ. ಅರ್ಥಗರ್ಭಿತ ಲಾವಣಿ ಸಾಲುಗಳಿವು. 

ಸಂಸಾರ ಎ೦ಬ ಸಾಗರದೊಳಗೆ 

ಹಡಗ ದಾಟುದು ಭಾಳ ಜಡಾ 

ದಾಡಿ ಹೋದಮೇಲೆ ಏಟೇಟು ತ್ರಾಸ ಇಲ್ಲ 

ಮುಂದೆ ಕಾಣುವುದು ಮುಕ್ಕಿಮಠ. 


ಅಳಿವದು. ಕಾಯ ಉಳಿವದು ಕೀರ್ತಿ 
ಅದೊಂದು ಬರುವುದು ನಿಮಗೂಡ 
ಬೇವಾತ್ಮ ಇರುವಾಗ ದಾನಧರ್ಮ ಮಾಡಿ 
ಪುಣ್ಯವು ಗಳಿಸಿರಿ ನೀವು ಗಡ. 


ಜೀವಾತ್ಮನ ಒಯ್ಯುವಾಗ ಜವಾನ ಬರುವಾಗ 
ದೀನು ತಿಳಿದುಕೊಳ್ಳದ ಭಾಳಜಡ 
ಪುಣ್ಯವಂಬುದು ಕಟ್ರಟ್ರಬುತ್ತಿ 

ನಾಳೆ ಬರುವುದು ನಿಮ್ಮಗುಡ 

ಗಳಿಸಿಟ್ಟ ಹೊಲಮನಿ ಆಸ್ಥಿಪಾಸ್ಥಿಯೆಲ್ಲ 

ಬಿಟ್ಟು ಹೋಗ್ಗಿದಿ ತಿಳಿಮೂಢ 


ಈ ಡೊಳ್ಳಿನ ಪದ ಸಾರ್ಥಕ ಜೀವನದ ರೀತಿಯನ್ನು ಸಂಸಾರದ 
ಮೂಲಕವೇ ಮುಕ್ತಿಗೊಳಿಸುವ ಮಾರ್ಗವನ್ನು ಸಾರುತ್ತದೆ. ಜೀವನದಲ್ಲಿ 


ಜ್ಯೋತಿಯೇ ಆಗು ಜಗಕೆಲ್ಲ 31 


ಪುಣ್ಯಗಳಿಕೆ ಮುಖ್ಯ; ಗಳಿಸಿದ ಸಂಪತ್ತಿನ ಸದುಪಯೋಗವೂ ಅಷ್ಟೇ 
ಮುಖ್ಯ. ಸತ್ತಮನುಷ್ಯನನ್ನು ಹಿಂಬಾಲಿಸುವುದು ಅವನು ಗಳಿಸಿದ 
ಪುಣ್ಯವೇ ಹೊರತು, ಗಳಿಸಿದ ಆಸಿಪಾಸಿಯಲ್ಲ. 

ಕನ್ನಡ ಜನಪದ ಗೀತೆಗಳಲ್ಲಿ, ಹಿರಿಯರಿಂದ ಕಿರಿಯರಿಗೆ, 
ಕಿರಿಯರಿಂದ ಹಿರಿಯರಿಗೆ, ಸಮವಯಸ್ಕರಿಂದ ಸಮವಯಸ ರಿಗೆ 
ನೀತಿಬೋಧೆಯಾಗಿರುವುದು ಕಂಡುಬರುತ್ತದೆ. ಇದರಲ್ಲಿ ಸ್ತೀಯರೂ 
ಪುರುಷರೂ ಸಮಸಮ ಪಾತ್ರಧಾರಿಗಳಾಗಿದ್ದಾರೆ. ಸಮಯ ಸ ಸಂದರ್ಭ 
ಬ೦ದರೆ ಎಲ್ಲರೂ ನೀತಿ ಹೇಳುಗರೂ ನೀತಿ. ಕೇಳುಗರೂ ಆಗುವುದು 
ಜನಪದ ಸಂಸ್ಕೃತಿಯ ಲಕ್ಷಣವಾಗಿದೆ. ಸಮಸ್ತ ಜನಸಮುದಾಯದ 
ಆಸಿಯಂತೆ ಬಳುವಳಿಯಾಗಿ ಬಂದಿರುವ ನೀತಿಯ ಅರಿವನ್ನು ಎಲ್ಲರೂ 
ಪ್ರಯೋಗಿಸುತ್ತಾರೆ, ಎಲ್ಲರೂ ಪ್ರಯೋಗಿಸಿಕೊಳ್ಳುತ್ತಾರೆ. 


ದ ನೀತಿ ಪ್ರಧಾನವಾಗಿ ಸಮಷ್ಟಿಪ್ರಜ್ಞೆಯಿ೦ದ ಕೂಡಿದೆ; 
 ವ್ಯಷ್ತಿಪ್ರಜೆಗೆ ಸಂಬಂಧಿಸಿದ್ದೂ ಉಂಟು. ಒಟ್ಟಾರೆ ಎಲ್ಲರೂ 

ಎಲ್ಲರನ್ನೂ "ಅರಿಯಬೇಕು, ಎಲ್ಲರೂ "ಎಲ್ಲರಿಗೂ ಆಗಬೇಕು, ಎಲ್ಲರೂ 

ನೆಮ್ಮದಿಯಿಂದ ಬಾಳಬೇಕು ಎಂಬುದು "ಅದರ ಉದ್ದೇಶ. 


ಜನಪದ ನೀತಿಯಲ್ಲಿ ಸಷ್ಟನೀತಿ, ಪರ್ಯಾಯ ನೀತಿಯೆಂಬ 
ಪ್ರಧಾನ ಗುಂಪುಗಳನ್ನು ಕಾಣಬಹುದು. ಅಧ್ಯಯನ ದೃಷ್ಟಿಯಿಂದ 
ಬೇರೆ ರೀತಿಯಲ್ಲಿ ಎಭಜಿಸಿಕೊಳ್ಳಲೂ ಸಾಧವಿದೆ 


ಶ್ರಿ 


ಕನ್ನಡ ಜನಪದ ಗೀತೆಗಳಲ್ಲಿ ಸ್ನೀಯರು ಸಿ ಸ್ತ್ರೀಯರಿಗೆ. ಸ್ತೀಯರು 
ಪುರುಷರಿಗೆ, ಪುರುಷರು ಸ್ತ್ರೀಯರಿಗೆ ಸ್ತ್ರೀ ಪೆರುಷ ರು ಸಮಸರಿಗೆ 
ಹೇಳಿರುವ ನೀತಿ ಮುಖ್ಯವಾಗಿದೆ. ಇದರೆಲ್ಲಿ ಜಾತಿ, ಧರ್ಮ, ವರ್ಗ. 
ವರ್ಣ ಮೊದಲಾದ ಯಾವುದೇ ಪಕ್ಷಪಾತವಿಲ್ಲ. 


32 ಜ್ಯೋತಿಯೇ ಆಗು ಜಗಕೆಲ್ಲ 


ಜನಪದ ನೀತಿ ಗೀತೆಗಳನ್ನು ಸಾರ್ವಕಾಲಿಕ ಅಥವಾ ಶಾಶ್ವತ 
ನೀತಿಗೀತೆಗಳು ಮತ್ತು ತಾತ್ಕಾಲಿಕ ಅಥವಾ ಅಶಾಶ್ವತ ನೀತಿಗೀತೆಗಳು 
ಎಂದೂ ವಿಭಜಿಸಿಕೊಂಡು ಅಧ್ಯಯನ ಮಾಡಬಹುದು. ಧರ್ಮದ 
ಹಾಗೆಯೇ ನೀತಿಯೂ ಕೂಡ ಕಾಲಕಾಲಕ್ಕೆ ಬದಲಾಗಬಹುದು. ಒಂದು 
ಕಾಲಕ್ಕೆ ಸರ್ವಮಾನ್ಯವಾದ ನೀತಿ ಇನ್ನೊದು ಕಾಲಕ್ಕೆ ಅಪಥ್ಯವಾಗಬಹುದು. 
ಜೀವನ ವಿಧಾನ ಬದಲಾದಂತೆ ನೀತಿ ವಿಧಾನವೂ ಬದಲಾಗುತ್ತದೆ. 
ಒಂದು ಕಾಲದಲ್ಲಿ ಪ್ರಧಾನವಾಗಿದ್ದ ಅವಿಭಕ್ತ ಕುಟುಂಬ ವ್ಯವಸ್ಥೆ, ಬಹು 
ಪತ್ನಿತ್ವ ವ್ಯವಸ್ಥೆ. ಇಂದು ಸಾಕಷ್ಟು ಬದಲಾಗಿದೆ. ಎಷ್ಟೋ ಸಾಮಾಜಿಕ 
ಅನಿಷ್ಟಗಳು ಸುಧಾರಿಸುತ್ತಿವೆ. ಆದರೆ ಎಲ್ಲಾ ಕಾಲಕ್ಕೂ ನೀತಿ 
ಪ್ರಸ್ತುತವಾಗುತ್ತದೆ. ನೀತಿಯ ನೆಲಗಟ್ಟಿಲ್ಲದೆ ಯಾವ ಸಂಸ್ಕೃತಿಯೂ 
ಊರ್ಜಿತವಾಗಲಾರದು. 

ಬದುಕಿನ ಮೌಲ್ಯವೇ ನೀತಿ. ಮೌಲ್ಯಾಧಾರಿತ ಬದುಕು ಮತ್ತು 
ಆದರ್ಶನೀತಿ ಪರಸರ ಪೂರಕವಾಗಿವೆ. ಒಂದಿಲ್ಲದೆ ಮತ್ತೊಂದನ್ನು 
ಊಹಿಸುವುದೂ ಕಷ್ಟವಾಗುತ್ತದೆ. ನೀತಿಯ ಸಂದೇಶವಿಲ್ಲದ ಕಾಲವಿಲ್ಲ, 
ದೇಶವಿಲ್ಲ, ಜನಾಂಗವಿಲ್ಲ. ನೀತಿಯ ನಿರೂಪಣೆ, ಆಚರಣೆಗಳಲ್ಲಿ 
ಅಲ್ಪಸ್ವಲ್ಪ ವ್ಯತ್ಯಾಸವಿರಬಹುದು ಅಷ್ಟೇ. 

ನಮ್ಮ ಯುವಜನಾಂಗಕ್ಕೆ ನೀತಿಬೋಧೆ ಅಗತ್ಯವಾಗಿರಬೇಕು. 
ಆದರೆ ನೀತಿಬೋಧಕರಿಗೆ ಅರ್ಹತೆಯಿರಬೇಕು. ಹಿರಿಯರೂ ಕೂಡ 
ಆದರ್ಶವಾಗಿ ಜೀವನ ಸಾಗಿಸಬೇಕು. ಆಗ ಕಿರಿಯರು ಹಿರಿಯರನ್ನು 
ಅನುಕರಿಸುತ್ತಾರೆ... ನೀತಿಯ ಆಚರಣೆ ಏಕಮುಖವಾದುದಲ್ಲ; 
ಬಹುಮುಖವಾದದ್ದು ನೀತಿ ಸಂದೇಶಗಳನ್ನು ತುಂಬಿಕೊಂಡಿದ್ದರೆ 
ಸಾಲದು; ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಆಚರಿಸುವ 
ಮನಸ್ಸುಗಳು ಬೇಕು. ನಾವು ನೀತಿಯನ್ನು ಸಂರಕ್ಷಿಸಿದರೆ, ನೀತಿ 
ನಮ್ಮನ್ನು ಸಂರಕ್ಷಿಸುತ್ತದೆ. ನೀತಿಕೆಟ್ಟರೆ ಸ೦ಸ್ಕೃತಿಯೂ ಕೆಡುತ್ತದೆ. 
ಸಂಸ್ಕೃತಿಯಿಲ್ಲದ ಜನ ಇದ್ದರೂ ಒಂದೇ ಇಲ್ಲದಿದ್ದರೂ ಒಂದೇ. 


ತೇ xk ೫% 


ಗಂಡು ಮತ್ತು ಹೆಣ್ಣು ಬದುಕೆಂಬ ರಥದ ಎರಡು 
ಚಕ್ರಗಳು. ಇಬ್ಬರೂ ಜವಾಬ್ದಾರಿಯಿಂದ ನಡೆದುಕೊಂಡರೆ 
ಸಂಸಾರದ ಚಲನೆ ಸಲೀಸು. ಗಂಡಸು ಬದುಕಿಗೆ 
ಉಪಯೋಗವಾಗುವಂತೆ ಜನಪದ ಲೋಕ ಅವನನ್ನು ತಿದ್ದಿದೆ. 
ಶುದ್ಧ ಚಾರಿತ್ರ್ಯ ಯಾವುದು ? ಅಶುದ್ದ ಚಾರಿತ್ರ ಯಾವುದು ? 
ಹೇಗೆ ಬಾಳಿದರೆ ಬದುಕು ಸಾರ್ಥಕವಾಗುತ್ತದೆ ? ಹೆಣ್ಣು ಗಂಡಿನ 
ನಡುವಿನ ಸಂಬಂಧ ಹೇಗಿರಬೇಕು ? ಸಂಸಾರಸ್ಥ ರು ನಡತೆಯಲ್ಲಿ 
ಶುಚಿತ್ವವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ? ಎಂಬಿತ್ಯಾದಿ ಅಗತ್ಯ 
ವಿಷಯಗಳನ್ನು ನೀತಿಯ ಮೂಲಕ ಜನಪದ ಮನಸ್ಸು 
ಸಾದರಪಡಿಸಿದೆ. ಮೌಖಿಕ ಪರಂಪರೆಯಲ್ಲಿ ಜನಪದ ನೀತಿಸಂಹಿತೆ 
ನಿರಂತರವಾಗಿ ಸಾಗಿಬಂದಿದೆ. ಇದು ಜನಪದ ಶಿಕ್ಷಣದ ಒಂದು 
ಅಂಗ. ಅನುಭವಸ್ಥರ ಮಾತೇ ಜನಪದರಿಗೆ ವೇದ, ಉಪನಿಷತ್ತು. 
ಜನಪದರ ನೀತಿಸೂಕ್ತಿಗಳು ಮನನೀಯವಾಗಿವೆ; ಸ್ವಾಸ್ಥ ತೆ 
ಬದುಕಿಗೆ ಸಂಜೀವಿನಿಯಾಗಿವೆ; ಸಂಸ್ಕೃತಿಯ ಸಾಕ್ಷಿ! ಯಾಗಿವೆ. ಇವು 
ಅರ್ಥಪೂರ್ಣವಾದ ವಿವೇಚನೆಗೆ ಅವಕಾಶ ನೀಡುತ್ತವೆ. 


ಗಂಡಸನ್ನು ಉದ್ದೇಶಿಸಿ ಜನಪದ ಸಾಹಿತ್ಯದಲ್ಲಿ 
ಕಾಣಿಸಿಕೊಂಡಿರುವ ನೀತಿಗಳನ್ನು ಪ್ರಸ್ತುತ ಗ್ರಂಥದಲ್ಲಿ 
ಸೋದಾಹರಣವಾಗಿ ಪರಿಚಯಿಸಿದೆ. 


ಪ್ರೊ. ಡಿ. ಲಿಂಗಯ್ಯ 


ಬೆಂಗಳೂರು 





